ಡಾ| ಪಿ. ವಿ. ನಾರಾಯಣ 


Yo 
ಸು 
( 
SY 
ಈ 
ಬ 
ಬ 
ಸ 
ನ್ಟ 


ಗಾಂಧಿನಗರ, ಬೆಂಗಳೂರು 560 009 


ಗಾ ಈ! 
ಜ್ರ ತು 

೮ ; ಸ 
PN 


ಗ 


BALLIGAVE— A monograph on Balligave, a historical Centre in Shir mo Qt 
District, Karnataka, written in Kannada by Dr. P.V, Ne n 
Published by G. K. Ananthram for IBH Prakashana Gandhinag 


Bangalore 560 009. 


ಬೆಲೆ: ರೂ. 4-00 6 ಪ್ರಕಾಶಕರು 1987 
ಛಾಯಾಚಿತ್ರಗಳು : ಬಿ. ಕೇಸರ್‌ಸಿಂಗ್‌ ಮುಖಚಿತ್ರ : ಯು. ಟಿ. ಸುರೇಶ್‌ 
ಮೂರನೆಯ ಮುದ್ರಣ : 1987. ಪ್ರಕಾಶಕರು : ಐಬಿಎಚ್‌ ಪ್ರಕಾಶನ ಇವರ ಪರವಾಗಿ 
ಜಿ. ಕೆ. ಅನಂತರಾಮ್‌ ಐದನೆಯ ಮುಖ್ಯರಸ್ತೆ ಗಾಂಧಿನಗರ ಬೆಂಗಳೂರು 560 009. . 
ಮುದ್ರಕರು : ಎಚ್‌. ಎಸ್‌. ಎನ್‌. ಕಾವ್‌ ಐಬಿಎಚ್‌ ಪ್ರಕಾಶನ ಪ್ರಿಂಟರಿ ರಾಮಯ್ಮ N 
ಇಂಡಸ್ಟ್ರಿಯಲ್‌ . ಬೆಂಗಳೂರು 560 054. & 


ಬಳ್ಳಿಗಾವೆ" 


ಹನ್ನೊಂದು ಹನ್ನೆರಡನೆಯ ಶತಮಾನಗಳಲ್ಲಿ ಬಳಿ ಗಾವೆ 
ತುಂಬ ಪ ಪ್ರಖ್ಯಾತವಾದ, ಪ್ರಮುಖವಾದ ಊರಾಗಿದಿತು. ಧರ್ಮ 
ಗಳಿಗೆ ಇಲ್ಲಿ ಸಿಗುತ್ತಿದ್ದ ಪೊ ಸತ್ನಾ ಹಕ್ಕಾಗಿ, ಇಲ್ಲಿ ದೊರೆಯುತ್ತಿ ದ್ದ 
ಶ್ರೇಷ್ಠ ರೀತಿಯ ವಿದ್ಯಾಭ್ಯಾ ಸಕ್ಕಾಗಿ, ಇಲ್ಲಿ. ನಿರ್ಮಿತವಾಗಿದ್ದೆ 
ಪವಿತ 3 ದೇವಾಲಯಗಳಿಗಾಗಿ ಕ ತುಂಬ. ಹೆಸರುವಾಸಿಯಾದ 
ಊರಾಗಿತ್ತು. 

ಬಳ್ಳಿಗಾವೆ ಈಗ ಒಂದು ಸಣ್ಣ ಹಳ್ಳಿ, ಕುಗ್ರಾಮ ಎನ್ನ 
ಬಹುದು. "ಕರ್ನಾಟಕ ರಾಜ್ಯ ದ ಶಿವಮೂಗ್ಗ ಜಿಲ್ಲೆಯಲ್ಲಿ ! ಶಿಕಾರಿಪುರ 
ತಾಲ್ಲೂಕಿದೆ. ಆ ತಾಲ್ಲ ಲೂಕಿನ ಶಿರಾಳಕೊಪ್ಪ ಕ್ಕಿ ಒಂದು ಮ್ರ ಲಿದೂರ 
ದಲ್ಲಿ ಅದೇ ಹೋಬಳಿಗೆ ಸೇರಿದ EN ಈ ಬಳ್ಳಿ ವೆ. ಶ್‌ 
ಊರಿರುವ ಪ ಪ್ರದೇಶ ಮಲೆನಾಡೆನಿಸಿಕೊಳ್ಳುವುದಿಲ್ಲ. ಆದರೆ ಇದು 
ಮಲೆನಾಡಿಗೆ ದ ಸೆರಗು. ಈ ಪ್ರದೇಶಕ್ಕೆ ಹೋದರೆ 
ಈಗಲೂ ಹಲವಾರು ಸಣ್ಣದೊಡ್ಡ ಕೆರೆಗಳು ಕಾಣಿಸುತ್ತವೆ. ಇವು 
ಗಳಲ್ಲಿ ತಾವರೆ ಮುಂತಾದ ನೀರಿನಲ್ಲಿ ಬೆಳೆಯುವ ಹೂವುಗಳು 
ಬೆಳೆದಿರುವುದನ್ನು ನೋಡಬಹುದು. "ನೀರು ಹೀಗೆ ಸಮೃ ದ್ಧ ವಾಗಿ 
ದೊರೆಯುವುದೆಂದಮೇಲೆ ಬೆಳೆಯೂ ಚೆನ್ನಾ ಗಿರಲೇಜೇಕು. 


* ಹ ಗ್ರಂಥ ರಚನೆಗೆ ಬೇಕಾದ ಸಾಮಗಿ) ಸಂಗ್ರಹಕ್ಕೆ ನೆರವಾದ 
ದಿವಂಗತ ಶ್ರೀ ಭೀಮಪ್ಪ ಮಾಸ್ತರರಿಗೂ ಶ್ರೀ ಅರಳಗುಪ್ಪೆ ಶ್ರೀಪಾದ 
ರಿಗೂ ಲೇಖಕನ ಕ ತಜ್ಞತೆ 'ತೆಗಳು. 


ಅಂತೆಯೇ ನಿಮಗೆ ಪೈರು-ಪಚ್ಚೆಗಳು ಕಣ್ಣಿಗೆ ಸಂತೋಷವನ್ನುಂಟು ' 
ಮಾಡುತ್ತವೆ. ಎಂದರೆ ಇಲ್ಲಿಯ ಪ್ರಕೃತಿ ನೋಡಲು ಸುಂದರ ' 
ವಾದುದು. 3 
ಈಗ ಬಳ್ಳಿಗಾವಿಗೆ ಹೋದರೆ ನಿಮಗೆ ಬೇಕಾದಷ್ಟು ಶಾಸನ " 
ಗಳು ದೊರೆಯುತ್ತ ವೆ. ಈವರೆಗೆ ಅಲ್ಲಿನ ಸುಮಾರು ಎಂಬಿತ್ತೆ ದು 
ಶಾಸನಗಳನ್ನು ಓದಿ ವಿದ್ವಾಂಸರು ಅಚ್ಚು ಹಾಕಿಸಿದ್ದಾರೆ. ಊರಿನ 5 
ಒಳಗೆ ಹೊರಗೆ ಎಲ್ಲಿ ನೋಡಿದರೂ ದೇವಸ್ಥಾನಗಳು ಸಿಕ್ಕುತ್ತವೆ, " 
ಅಥವಾ ಹಿಂದೆ ಒಂದು ಕಾಲದಲ್ಲಿ ದೇವಸ್ಥಾ ನಗಳಿದ್ದು ಈಗ ' 
ಹಾಳಾಗಿರುವ ಗುರುತಾದರೂ ಸಿಕ್ಕುತ್ತವೆ. ಇಲ್ಲಿ ಸಿಕ್ಕುವ ಶಾಸನ ' 
ಗಳೆಲ್ಲ ಹದಿಮೂರನೇ ಶತಮಾನಕ್ಕೆ ಹಿಂದೆ ರಚಿಸಿ ನೆಟ್ಟಂತಹವು. ' 
ಇವುಗಳಲ್ಲಿ ಬಹುಪಾಲು ಶಾಸನಗಳು ಕನ್ನ ಡ ನಾಡನ್ನು ಚಾಲುಕ್ಕರು, " 
ಕಲಚುರ್ಯರು ಎಂಬ ಎರಡು ಪ್ರಸಿದ್ಧ ರಾಜವಂಶಗಳು ಆಳು 
ತ್ತಿದ್ದ ಕಾಲಕ್ಕೆ ಸಂಬಂಧಿಸಿವೆ. ಇವರಾದ ಮೇಲೆ ಹೊಯ್ಸಳರು, " 
ಯಾದವರು ಎಂಬ ರಾಜವಂಶಗಳು ಆಡಳಿತ ನಡೆಸಿದ್ದವು. ಈ ' 
ಶಾಸನಗಳು, ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು ಹಿಂದಿನ ವೈಭವದ ಡಿ 
ಕತೆಯನ್ನು ಹೇಳುತ್ತ ಈಗಲೂ ನಿಂತಿವೆ. | 

ಎಂಟುನೂರು, ಒಂಬೈನೂರು ವರ್ಷಗಳ ಹಿಂದೆ, ಈಗ 
ಹಳ್ಳಿಯಾದ, ಬಳ್ಳಿಗಾವೆ ದೊಡ್ಡ ಪಟ್ಟಣವಾಗಿತ್ತು ; ಬನಶೌಸಿ ತ 
೧೨೦೦೦ ಎಂಬ ಪ್ರಾಂತ್ಯದ ರಾಜಧಾನಿ. ಇಲ್ಲಿ ಒಬ್ಬ ಸಾಮಂತ ' 
ರಾಜ ಆಳುತ್ತಿದ್ದ, ಈ ಪ್ರಾಂತ್ಯ ಈಗಿನ ಬಿಜಾಪುರ ಜಿಲ್ಲೆಯ ' 
ಕಲ್ಯಾಣವನ್ನು ರಾಜಧಾನಿಯಾಗಿ ಮಾಡಿಕೊಂಡು ಆಳುತ್ತಿದ್ದ 
ಜಕ್ರವರ್ತಿಗಳ ಅಧೀನದಲ್ಲಿತ್ತು. ಕಲ್ಯಾಣವು ತುಂಬ ಪ ಪ್ರಸಿದ್ಧವಾದ 
ಪಟ್ಟಣ- -ಆ ಕಾಲಕ್ಕೆ. ಚಕ್ರವರ್ತಿಯ ರಾಜಧಾನಿಯೆಂದರೆ ಅದರ ' 
ವ್ಯ ಭವ ಕೇಳಬೇಕೆ ? ಹಾಗೆಯೇ ರಾಜಧಾನಿಯಾದ ಬಳ್ಳಿಗಾವೆ 

” ಎಂದು ಹೆಸರುವಾಸಿಯಾಗಿತ್ತು. 


ಬಳಿ )ಗಾವೆ 5 


ಬಳ್ಳಿಗಾವೆ ರಾಜಧಾನಿಯಾಗಿದ್ದ ಬನವಾಸಿ ಹನ್ನೆ ರಡುಸಾವಿರ 
ಎಂಬ ಪ 5 ದೇಶ ತುಂಬ ಸುಂದರವಾದ ನಾಡು. ಕನ್ನ “ದ ಆದಿಕವಿ 
ಪಂಪ "ಹಾರು ಅಡ್ಡಿ ಮಾಡಿದರೂ ನನ್ನ ಮನಸ್ಸು ಮಾತ್ರ ಬನ 
ವಾಸಿ ದೇಶವನ್ನು ನೆನೆಸಿಕೊಳ್ಳು ತ್ತದೆ' ಎಂದು ಹೇಳಿದ್ದಾನೆ. ಎಂದರೆ 
ಅವನ ಮನಸ್ಸನ್ನು ಈ ಬನವಾಸಿ ನಾಡು ತುಂಬ ಆಕರ್ಷಿಸಿತ್ತು. 
ಅನೇಕ ಶಾಸನಗಳಲ್ಲಿ ಈ ದೇಶದ ವರ್ಣನೆ ಮಾಡಿದ್ದಾ ರೆ: ಇದು 
ಸುಖದ ಆವಾಸಸ್ಥಾ ನ. ಲಕ್ಷ್ಮಿಯು ಎಂದರೆ ಐಶ್ಶ ರ್ಯವು ಹುಟ್ಟಿ ದ 
ಸಮುದ್ರದ ಹಾಗೆತ್ತು .. ಅಭ್ಯುದಯಕ್ಕೆ ನೆಲೆವೀಡು, ಸತ್ಯೆ ದ 
ಜನನ, ಸುಂದರರಾದ, ಸುಂದರಿಯೆರಾದ ಗಂಡು ಹೆಣ್ಣು 
ಗಳಿಂದ ಕೂಡಿದ ಪ್ರದೇಶ. ಮುಂತಾಗಿ. 

ಇಂತಹ ದೇಶದ ರಾಜಧಾನಿ ಬಳಿ )ಗಾವೆ. ಇದಕ್ಕೆ ಬಲಿಪುರ, 
ಬಳ್ಳಿಪುರ, ಬಳ್ಳಿಗಾಂವೆ, ಬಳ್ಳಿಗ್ರಾಮ ಮುಂತಾದ ಹೆಸರುಗಳೂ 
ಇದ್ದವು. ಇದು ಒಳ್ಳೆಯ ಜನಗಳೆಂಬ ಐಶ್ವರ್ಯದಿಂದ ತುಂಬಿತ್ತು. 
ಪಟ್ಟಣಗಳ ತಾಯಿ ಎಂಬ ಕೀರ್ತಿ ಈ ಊರಿನದು. ಇದನ್ನು 
ಅನಾದಿಪಟ ಣ ಎಂದು ಶಾಸನಗಳಲ್ಲಿ ಕರೆದಿದ್ದಾರೆ. ಎಂದರೆ ಇದು 
ತುಂಬ ಪ್ರಾಚೀನವಾದ ನಗರ. ಇದು ಆ ಕಾಲದಲ್ಲಿ ತುಂಬ ಶ್ರೇಷ್ಠ 
ವಾದ, ಪವಿತ್ರವಾದ ನಗರ ಎಂದು ಹೆಸರುಗೊಂಡಿತ್ತು. ವಾರಣಾಸಿ 
ಗಿಂತ ಎರಡರಷ್ಟು, ಕೇದಾರಕ್ಕಿಂತಲೂ ನೂರರಷ್ಟು, ಶ್ರಿ ಶೈ ಲ 
ಕ್ಕಿಂತಲೂ ಸಾವಿರದಷ್ಟು ಪವಿತ್ರವಾದ ಊರು ಎಂದು ಆ “ಕಾಲದ 
ಜನರು ಇದರ ಬಗ್ಗೆ ಗಾರವವನ್ನು ಪಡೆದಿದ್ದ ರು! ಬಳ್ಳಿಗಾವೆ 
ಯನ್ನು ದಕ್ಷಿಣ ಕೇದಾರ ಎಂದು ಕರೆಯುತ್ತಿದ್ದ ರು. ಈ ಪ್ರದೇಶ 
ವನ್ನು ಕುಂತಳ ದೇಶವೆಂದೂ ಕರೆಯುತ್ತಿ ದ್ದ ರು. ಬಳ್ಳಿಗಾವಿಗೆ 
'ಬಲಿಪುರ' ವೆಂಬ ಹೆಸರೂ ಇತ್ತೆಂದು ನೋಡಿದೆವು. ಈ ರೀತಿ 
ಹೆಸರು ಬರಲು ಒಂದು ಕಾರಣವನ್ನು ಹೇಳುತ್ತಾರೆ. ರಾಕ್ಷಸನಾದ 
ಬಲಿಚಕ್ರವರ್ತಿಯು ಈ ಊರಲ್ಲಿ ನೆಲಸಿ, ಅನೇಕ ದಾನಧರ್ಮ 


ಆಫ್‌ ಗ್‌ hy 


6 ಬಳ್ಳಿಗಾವೆ k 


ಗಳನ್ನು ಮಾಡಿದ. ಇದರಿಂದ ಅವನು ಇಂದ್ರನೇ ಎಂಬ ಕೀರ್ತಿ ' 
ಬಂದಿತು. ಅಂಥ ಬಲಿಚಕ್ರವರ್ತಿಯ ಊರಾದುದರಿಂದ ಇದಕ್ಕೆ 
"ಬಲಿಪುರ' ಎಂಬ ಹಸರು 1 ಈ ಊರು "ದಕ್ಷಣಕೇದಾರ' . 
ವೆಂದು ಪ ಸಿದ್ಧವಾಗಿತ್ತು. ಜನರ ಪಾಪಗಳನ್ನು ತೊಳೆಯುವ ' 
ಪುಣ್ಯಪ್ರದೇಶ ಎಂಬುದು ಇದರ ಅರ್ಥ. | 
ಆಗ ಬಳ್ಳಿಗಾವೆಯು ನಾಲ್ಕು ಮೈ ಲಿ ಉದ್ದ, ಮೂರು . 
ಮೆಲಿ ಅಗಲವಾದ ವಿಸ್ತಾರವಾದ. ನಗರವಾಗಿದ್ದಿ ತೆಂದು ಹೇಳು ' 
ತ್ತಾರೆ. ಇದು ಮೂರು ಪುರಗಳಿಂದ ಎಂದರೆ ಬಡಾವಣೆಗಳಿಂದಲೂ, ' 
ಏಳು ಬ್ರಹ್ಮಪುರಿಗಳಿಂದಲೂ, ಐದು ವಿದ್ಯಾಪೀಠಗಳಿಂದಲೂ, 
ಅನೇಕ ಅಗ್ರಹಾರಗಳಿಂದಲೂ, ನೂರಾರು ದೇವಸ್ಥಾ ನಗಳಿಂದಲೂ ' 
ಕೋಸು ಿದ್ದ ನಗರವಾಗಿತ್ತು. ಇಲ್ಲಿನ ಜನಗಳು ಬೇರೆಯವರ A 
ಹಿತವನ್ನು ಸಾಧನೆ ಮಾಡುವವರು, ಸತ್ಯವನ್ನು ಪರಿಪಾಲಿಸು ' 
ವವರು, ಜ್ಯ ನದ ನಿಧಿಗಳು, ಅತ್ಯಂತ ಧರ್ಮನಿಷ್ಠ ರು, ಶ್ರೇಷ್ಠ , 
ಕವಿಗಳಿಗೆ ಪ್ರೋತ್ಸಾಹ ನೀಡುವವರು, ಬ್ರಹ್ಮ, ವಿಷ್ಣು, ಈಶ್ವ ರ, 
ಜಿನ ಮುಂತಾದ ದೇವರುಗಳನ್ನು ಪೂಜಿಸಿ ನಿರ್ಮಲವಾದ ಮನಸಿ 
ನಿಂದ ಕೂಡಿದವರು ಎಂಬ ಹೊಗಳಿಕೆಗೆ ಪಾತ್ರವಾಗಿದ್ದರು. ಇಲ್ಲಿನ 
ಜನಗಳು ತಮ್ಮ ನಶ್ವ ರವಾದ, ಎಂದರೆ ಬಹುಕಾಲ ಉಳಿಯದ, : 
ಐಶ _ರ್ಯವನ್ನು ದಾನಮಾಡಿ ಶಾಶ್ವತವಾದ ಪುಣ್ಯ ವನ್ನು 
ಸಂಪಾದಿಸುತ್ತಿ ದ್ದ ರಂತೆ ! ಇಲ್ಲಿನ ಜನರು ಕ್ಷಮಾಶೀಲರಾಗಿದ್ದ ರಂತೆ, 
ಸಲ್ಲಕ್ಷಣಗಳಿಂದ 'ಡಿದವರಂತೆ. 
ಬಳ್ಳಿಗಾವಿಗೆ 'ಅನಾದಿಪಟ್ಟಣ' ವೆಂಬ ಬಿರುದಿದ್ದಿ ತಂದು] 
ಆಗಲೇ ಹೇಳಿದೆ. ಎಂದರೆ' ಇದು ತುಂಬ ಹಳೆಯ ಊರೆಂದು' 
ಅರ್ಥ. ಹನ್ನೆರಡನೆಯ ಶತಮಾನಕ್ಕೇ ಈ ಊರಿಗೆ ಈ ಹೆಸ ಸರು ' 
ಬಂದಿರಬೇಕಾದರೆ ಆ ಕಾಲಕ್ಕಿಂತ ಕಂಬ ಹಿಂದೆಯೇ ಈ ಊರು. 
ನಿರ್ಮಾಣಗೊಂಡಿರಬೇಕು. "ಇದು ರಾಜಧಾನಿಯಾಗಿದ್ದು ದರಿಂದ 


ಬಳಿ ೈಗಾವೆ 


ಇಲ್ಲ ತುಂಬ ಚಟುವಟಿಕೆಗಳು ನಡೆಯುತ್ತಿದ್ದವು. ಬಂದು 
ಹೋಗುವ ಜನರು ಹೆಚ್ಚು. ನಾನಾ ಪಂಗಡಗಳಿಗೆ, ಧರ್ಮಗಳಿಗೆ 
ಸೇರಿದ ಜನರು ಇಲ್ಲಿ ವಾಸಿಸುತ್ತಿದ್ದರು. ಇದರ ಕುರುಹಾಗಿ ಇಲ್ಲಿ 
ಅನೇಕ ದೇವಸ್ಥಾನಗಳಲ್ಲದೆ ಅಸಂಖ್ಯವಾದ ಲಿಂಗಗಳು ಊರ ಒಳ 
ಹೊರಗೆ ಬಿದ್ದಿವೆ. ಹಾಗೆಯೇ ಜಿನನ ಪ್ರತಿಮೆಗಳು ಈಗಲೂ 
ಕಾಣುತ್ತವೆ. ಆದರೆ ಅವುಗಳಲ್ಲಿ ಬಹುಪಾಲು ಒಡೆದುಹೋಗಿವೆ. 
ಈ ಊರಿನಲ್ಲಿ ಹಲವಾರು ಜೈನ ಬಸ ಸದಿಗಳಿದ್ದಿ ರಬೇಕೆಂದು ಇದ 
ರಿಂದ ಗೊತ್ತಾ ಗುತ್ತದೆ. ಆದರೆ ಎಲ್ಲಿ ಅವುಗಳಿದ್ದಿ *ರಬೇಕೆಂಬುದನ್ನು 

ನಾವೀಗ ಸರಿಯಾಗಿ ಗುರುತಿಸಲು "ಸಾಧ್ಯ ವಾಗದಂತೆ ಅವೆಲ್ಲ ಈಗ 
ನಾಶವಾಗಿವೆ. ಅನೇಕ ವಿ ಷ್ಸು ದೇವಸ್ಥಾ ನಗಳೂ ಇಲ್ಲದ್ದ ವು, ಶಿವಾ 
ಲಯಗಳಿದ್ದವು, ಬೌದ್ಧ ರ ವಿಹಾರಗಳೂ ಇಲ್ಲ ನಿರ್ಮಿತವಾಗಿದ್ದ ವು. 

ಆದರೆ ಅವುಗಳಲ್ಲಿ ಬಹುಪಾಲು ಈಗ ಹಾಳಾಗಿಹೋಗಿವೆ. ಈ 
ಊರಿನಲ್ಲಿ ದೇವಸ್ಥಾ ನಗಳು, ದೇವರುಗಳು ಎಷ್ಟು ಇದ್ದು ವೆಂಬು 
ದಕ್ಕೆ ಒಂದು ಸ್ವಾರಸ್ಯವಾದ ಕಥೆಯನ್ನು ಹೇಳುತ್ತಾರೆ. “ಒಂದು 
ಒಬ್ಬ ಶೆಟ್ಟಿ ಒಂದು ಗೋಣಿಚೀಲದ ತುಂಬ ಕಡಲೆಕಾಳನ್ನು 

ತುಂಬಿಕೊಂಡು ಬಂದನಂತೆ. ಪ್ರತಿ ದೇವರನ್ನು ಪೂಜೆಮಾಡುವುದು, 
ಆ ದೇವರಿಗೆ ಒಂದೊಂದೇ ಕಡಲೆಕಾಳನ್ನು ನೈವೇದ್ಯಮಾಡಿ ಇಡು 
ವುದು-ಹೀಗೆ ಮಾಡಿದನಂತೆ. ಕೊನೆಗೆ ಮೂಟೆಯ ಕಡಲಿಕಾಳೆಲ್ಲ 
ಮುಗಿದುಹೋದರೂ ಒಂದೇ ಒಂದು ಬಸವಣ್ಣನಿಗೆ ಮಾತ್ರ 
ನೈ ವೇದ್ಯಕ್ಕೆ ಸಾಲದೆ ಹೋಯಿತಂತೆ ! ಆಗ ಆ ಬಸವಣ್ಣ ಮುನಿಸಿ 
ಕೊಂಡು ಹೋಗಿ ಈಗ ಜಿಡ್ಡಿಕೆರೆ ಎಂದು ಕರೆಯುವ ಕೆರೆಯ 
ಏರಿಯ ಮೇಲೆ 'ಹೋಗಿ ಕುಳಿತುಕೊಂಡಿತಂತೆ | ಈಗ ಒಂದು 
ಬಸವಣ್ಣ ನ ವಿಗ್ರಹವನ್ನು ತೋರಿಸಿ ಅದನ್ನು "ಕಡಲೆಕಾಳು ಬಸ 

ವಣ್ಣ' ಎಂದು ಹೇಳುತಾ. ರೆ. ಈ ಕಥೆಯು ನಿಜವಾಗಿ ನಡೆಯಿತೋ 


ಚ 


ಇಲ್ಲವೋ ಹೇಳುವುದಕ್ಕಾಗುವುದಿಲ್ಲ. ಆದರೆ ಆ ಊರಲ್ಲಿ ಎಷ್ಟು 


5s ನೆಲೆಸಿದ್ದ ವೆನ್ನುವುದನ್ನು ಈ ಕಥೆ ಸೂಚಿಸುತ್ತದೆ. 


ನಮ್ಮ ಪೂರ್ವಿಕರಲ್ಲಿ ಬಹುಪಾಲು ಜನರು ತುಂಬ ದೈವ ' ಕ 


ಭಕ್ತರು. ಅವರಿಗೆ ದೇವಸ್ಥಾನಗಳನ್ನು ನಿರ್ಮಿಸುವುದರಿಂದ, ಅವು 
ಗಳಿಗೆ ದಾನಮಾಡುವುದರಿಂದ ತುಂಬ ಪುಣ್ಯ ಬರುತ್ತದೆಂಬ ನಂಬಿಕೆ 


ಯಿತ್ತು. ದೇವಸ್ಥಾನಗಳಿಗೆ ದಾನಮಾಡಿದ ನೂರಾರು ಶಾಸನಗಳು ' 


ಕನ್ನಡ ನಾಡಿನಲ್ಲಿ ದೊರೆಯುತ್ತವೆ. ದೊರೆಗಳಿಂದ ಹಿಡಿದು 
ಸಾಮಾನ್ಯ ಜನರವರೆಗೆ ಎಲ್ಲ ರೀತಿಯ ಜನರೂ ಎಲ್ಲ ಜಾತಿಗಳ 
ಜನಗಳೂ ದೇವರಿಗಾಗಿ ದತ್ತಿಯನ್ನು ಬಿಟ್ಟಿದ್ದಾ ರೆ. ತಮ್ಮ ತಮ್ಮ 
ಅಭಿರುಚಿಗಳಿಗೆ ತಕ್ಕಹಾಗೆ ದೇವಸ್ಥಾ ನಗಳನ್ನು' ನಿರ್ಮಾಣಮಾಡಿ 
ಆ ಉತ್ತರ ತ ದೇವಸ್ಥಾ ನಗಳಂತೆ ದಕ್ಷಿಣ ಭಾರತದ 

ವಸ್ಥಾ ನಗಳಿಲ್ಲ. ಹಾಗೆಯೇ ರಾಮೇಶ್ವ ರದ ದೇವಸ್ಥಾ ನಗಳಿಗೂ 
aie "ದೇವಾಲಯಕ್ಕೂ ವ್ಯ ತಾ ಸವಿದೆ. ಹಾಗೆಯೇ ಬೇರೆ 
ಬೇರೆ ಧರ್ಮಗಳವರು ನಿರ್ಮಿಸಿದ ದೇವಸ್ಥಾ ನಗಳಲ್ಲಿ ವ್ಯತ್ಯಾಸವಿರು 
ತ್ತದೆ. ಕಾಲಕಾಲಕ್ಕೆ ಈ ದೇವಸ್ಥಾ ನಗಳನ್ನು ಕಟ್ಟು ವ ರೀತಿ ಬದ 
ಲಾಯಿಸುತ್ತದೆ. ತ = ದೇವಸ್ಥಾ ನಗಳು ನಮ್ಮೆ ಪೂರ್ವಿಕರ 
ಕಟ್ಟಡ ಕಟ್ಟುವ ಕಲೆಯನ್ನು ಅಥವಾ ವಾಸ್ತು ಶಿಲ್ಪ ವನ್ನು ತೋರಿ 


4 


ಕ ಜಲ್‌ ಕ ¥ 4 
SEN TRE SSE TG: Ls ಸಣ ಈರ್‌ ಟ್‌ A Ug er Ae ತ A ಕ್‌ 
ಗಾ ರ ಜಯ ಲ್ಪ ಚ್ಚ್‌ ಲಕ ೀ ಂಹ ( “!ಧಟೇ್ಟ್‌್‌ಲ ಚ್‌ 


ಸುತ್ತದೆ. ಬಳ್ಳಿಗಾವೆಯಲ್ಲಿ "ಈಗ ನಮಗೆ ಕಾಣುವ ದೇವಾಲಯ ಸ 


ಗಳಲ್ಲ, ದೇವರ ವಿಗ್ರಹಗಳಲ್ಲಿ ಮುಖ್ಯವಾದುವುಗಳನ್ನು ಪರಿಚಯ 
ಮಾಡಿಕೊಳ್ಳೋಣ. 


ಶಿರಾಳಕೊಪ್ಪದಿಂದ ಬಳ್ಳಿಗಾವೆಗೆ ಹೋದರೆ ಮೊದಲು ' 


ನಿಮಗೆ ಕಾಣಿಸುವುದೆಂದರೆ ಕೇದಾರೇಶ್ವ ರ ದೇವಸ್ಥಾನ. ಈ 
ದೇವಸ್ಥಾ ನದಿಂದಾಗಿಯೇ ಬಳ್ಳಿ ಗಾವೆಗೆ “ದಕ್ಷಿಣ ಕೇದಾರ ಎಂಬ 
ಹೆಸರು 'ಬರಲು ಕಾರಣವಾಯಿತು. ಇದು ತಾವರೆಗೆರೆಯ ಎದುರಿನ 
ದಂಡೆಯ ಮೇಲೆ ಕಟ ಲ್ಬಟ್ಟ ಸುಂದರವಾದ ದೇವಸ್ಥಾ ನ. ಇದು 


py 


F 


LUG SL 
1.) 


೧೧ 


ರಾ 


ಠಿ 


ಐ 


೧ 


a 


ಪೂರ್ತಿ ಒಂದು ಕಾಲದಲ್ಲಿ ಓಯೇ ಒಬ್ಬನ ದಾನದಿಂದಲೇ ನಿಮಿ ತ 


ಚಾಳುಕ್ಯ ದೊರೆಗಳು ಕಟ್ಟುತ್ತಿದ್ದ ವಿಶಿಷ್ಟ ರೀತಿಯ ದೇವಸ್ಥಾನ 
ಗಳಲ್ಲಿ ಅತ್ಯಂತ ಹಳೆಯದೆಂದು ವಿದಾ ೦ಸರು ಹೇಳುತ್ತಾರೆ. ಇದು 
ದು ತ್ರಿ ಕೊಟವಾಗಿದೆ. ಎಂದರೆ ಇದರಲ್ಲಿ ಮೂರು ಗರ್ಭಗುಡಿ 
ಗಳಿವೆ : ದೇವಾಸ್ಮಾನವನ್ನು ಪ್ರ ಪ್ರವೇಶಿಸಿದರೆ ಎದುರುಗಡೆ, ಎಡ ಡೆ 
ಹಾಗೂ ಬಲಗಡೆಗಳಲ್ಲ. ತದ ಉತ್ತರದ ತುದಿಯಲಿ 
ಹಿಮಾಲಯ ಪರ್ವತ ಶ್ರೆ ಶ್ರೇಣಿಗಳ ತಪ್ಪಲಿನಲ್ಲಿ ಕೇದಾರವಿದೆ. ಅಲ್ಲಿನ 
ದೇವಾಲಯವನ್ನು, ದೇವರನ್ನು ನೋಡಲು ದಕ್ಷಿಣ ದೇಶದಲ್ಲಿ 
ವಾಸಿಸುವವರಿಗೆ ತುಂಬ ಕಪ್ಪಕರವಾದುದು. ಆದ್ದರಿಂಡ 
ಕೇದಾರೇಶ್ವರನು ದಕ್ಷಿಣ ಭಾರತದ ಜನಗಳ ಮೇಲೆ ಕರುಣೆಯಿಟ್ಟು 
ಇಲ್ಲಿ ಬಂದು ನೆಲೆಸಿದನೆಂದು ಇಲ್ಲಿನ ಜನರಲ್ಲಿ ಒಂದು ನಂಬಿಕೆ 
ಯಿದೆ. ಈ ಕೇದಾರೇಶ್ವರ ಲಿಂಗವನ್ನು ಬಲಿ ಚಕ್ರವರ್ತಿಯು 
ಪೂಜಿಸಿದನೆಂಬ ಪ್ರತೀತಿಯಿದೆ. ಈ ದೇವಾಲಯದ ಆಡಳಿತವನ್ನು 
ನಡೆಸುತ್ತಿದ್ದವರು ಕಾಳಾಮುಖರಿಂಬ ಶೈವಸಂಪ್ರದಾಯಕ್ಕೆ ಸೇಠಿ' 
ದವರು. ಇವರು ಮೂಲತಃ ಕಾಶಿ ಹಬೀರದವರು. ಉತ್ತರ ಭಾರತದ 
ಕೇದಾರದ ನೆನಪಿನ ಮೇಲೆ ಈ ದೇವರನ್ನು 'ಕೇದಾರೇಶ್ವ ರ 
ನೆಂದೂ, ದೇವಸ್ಥಾನವನ್ನು "ಕೇದಾರೇಶ್ವರ ದೇವಾಲಯ'ವೆಂದೂ 
ಕರೆದಿರಬೇಕು. ತ. 
ಈ ದೇವಾಲಯದಲ್ಲಿ ಮೂರು ಗರ್ಭಗೃಹಗಳಿವೆಯೆಂಬು ' 
ದನ್ನು ತಿಳಿದೆವು. ಪ್ರತಿಯೊಂದು SR ಮೇಲೂ ' 
ಒಂದೊಂದು ಗೋಪುರವು ರಚಿತವಾಗಿದೆ. ಇದನ: ಚಾಳುಕ್ಕ | 
ದೊರೆಗಳ ಕಾಲದಲ್ಲಿ ಕಟ್ಟಿಸಿದರೂ ಗೋಪುರಗಳ ಬಳಿ ಎರಡು ' 
ಹುಲಿಯನ್ನು ಸೀಳು ರುವ ಬಾಲಕನೊಬ್ಬನ ಚಿತ್ರವಿರುವ ಶಲ ಕ 
ಗಳಿವೆ." ಇದು ಆವೆ ಕನ್ನಡ ನಾಡನ್ನು ಆಳಿದ ಹೊಯ್ಸಳ 
ಎಂಬ ರಾಜಮನೆತನದವರ ಗುರುತು, ಚಿಹ್ನೆ. ದೇವಸ್ಥಾನ 


ವಾದದ್ದಲ್ಲ. ಬೇರೆ ಬೇರೆಯ ವ್ಯಕ್ತಿಗಳು ಬೇರೆ ಬೇರೆಯ ಕಾಲದಲ್ಲಿ 
ಒಂದೊಂದು ಭಾಗವನ್ನು ನಿರ್ಮಿಸಿದರು, 

ಈ ದೇವಸ್ಥಾನವು ಪೂರ್ವದಿಕ್ಕಿಗೆ ಅಭಿಮುಖವಾಗಿದೆ. 
ಮಧ್ಯದ ಗರ್ಭಗೃಹದಲ್ಲಿ ಕೇದಾರೇಶ್ವರಲಿಂಗವಿದೆ. ಇದು ಕಪ್ಪು 
ಕಲ್ಲಿನಿಂದ ಮಾಡಿದ ಲಿಂಗ. ಅದರ ಬಲಕ್ಕೆ ಮತ್ತೊಂದು ಲಿಂಗವಿದೆ. 
ಅದರ ಜಲಹರಿ ಬಲಗಡೆಗಿದೆ ; ಇದು ಬ್ರಹ್ಮನನ್ನು ಸೂಚಿಸುತ್ತದೆ. 
ಬ್ರಹ್ಮನ ವಿಗ್ರಹವನ್ನು ಪೂಜೆ ಮಾಡುವ ಸಂಪ್ರದಾಯವಿಲ್ಲದಿರು 
ವದರಿಂದ ಈ ರೀತಿ ಜಲಹರಿ ಬಲಕ್ಕಿರುವ ಲಿಂಗವನ್ನೇ ಸ್ಥಾ ಪಿಸು 
ತ್ತಾರೆ.ಇದರ ಎದುರಿಗೆ ಮೂರನೆಯ ಗರ್ಭಗುಡಿ, ಇದರಲ್ಲಿ ತುಂಬ 
ಸುಂದರವಾದ ಕೇಶವನ ವಿಗ್ರಹವಿದೆ. ಸುಮಾರು ಮೂರು ಅಡಿ 
ಎತ್ತರವಿರುವ ಈ ವಿಗ್ರಹದ ಕೆತ್ತನೆ ತುಂಬ ನಯವಾದುದು. 
ನಡುವೆಯಿರುವ ಗರ್ಭಗುಡಿಯ ಬಾಗಿಲುವಾಡದ ಮೇಲ್ಭಾಗದಲ್ಲಿ 
ಬ್ರಹ್ಮ, ವಿಷ್ಣು, ಮಹೇಶ್ವರ ಈ ಮೂವರ ಚಿತ್ರಗಳೂ 
ಕೆತ್ತಲ್ಪಟ್ಟಿವೆ ; ಇದು ಆ ಕಾಲದ ಧರ್ಮಸಹಿಷ್ಣುತೆಯ ಪ್ರತೀಕ. 
ತಾವು ಪೂಜಿಸುವ ದೇ ವರೇ ದೊಡ್ಡವರೆಂದು ಬೇರೆಯವರ 
ದೇವರನ್ನು ಅವಮಾನಿಸಲಿಲ್ಲ. 

ಈ ದೇವಸ್ಥಾನದ ಮಧ್ಯದ ಭಾಗದಲ್ಲಿ ಹಾಗೂ ಮುಖ 
ಮಂಟಪದಲ್ಲಿ ಅನೇಕ ಸುಂದರವಾದ ಕಂಬಗಳಿವೆ, ಮುಖ 
ಮಂಟಪದ ಮೇಲುಛಾವಣಿಯಲ್ಲಿ ಎಂಟು ಕಡೆಗಳಲ್ಲಿಯೂ 
ಆಯಾ ದಿಕ್ಬಾಲಕರ ವಾಹನಗಳನ್ನು ಕೆತ್ತಲಾಗಿದೆ. ಯೇ 
ಸುಮಾರು ಐದು ಅಡಿ ಎತ್ತರದ ನಂದಿಯ ವಿಗ್ರಹವಿದೆ. ಗರ್ಭ 
ಗೃಹದ ಮುಂದಿನ ಮೇಲಾ ವಣಿಯಲ್ಲಿ ದೊಡ್ಡ ಪದ್ಮವನ್ನು ಕೆತ್ತಿ 
ದ್ದಾರೆ. ದೇವಾಲಯದ ಒಳಗೆ ಸುತ್ತಲೂ ಗೋಡೆಗೆ ಅಂಟಿ 
ಕೊಂಡಂತೆ ಜಗುಲಿಯಿದೆ. ಗೋಪುರಗಳಲ್ಲಿ ಹಾಗೂ ಮುಖ್ಯ 
ಮಂಟಪದ ಬಾಗಿಲಲ್ಲಿ ಸಿಂಹಲಲಾಟಗಳಿವೆ. ಸಿಂಹ ಬಾಯಿತೆಗೆದು 


ಕೇದಾರೇಶ ಶರ ದೇವಾಲಯದ ದಾ ರದ ಮೇಲ್ಭಾಗ : ಸಿಂಹಲಲಾಟ 


ಬಳಿ ಗಾವೆ 13 


ಕೊಂಡಿರುವ ಚಿತ್ರವನ್ನು ಸಿಂಹಲಲಾಟವೆನ್ನುತ್ತಾರೆ. ದೇವಸ್ಥಾ ನದ 
ಗೋಡೆಯನ್ನು ಐದು ಹಂತಗಳಲ್ಲಿ ಕೆತ್ತಿದ ಕಲ್ಲುಗಳನ ತ್ನ ಜೋಡಿಸಿ 
ನಿರ್ಮಿಸಿದ್ದಾ ರೆ. ಮೇಲ್ಭಾಗದ ಹಂತದಲ್ಲಿ ಸುತ್ತಲೂ ನಾಟ್ಯದ 
ವಿವಿಧ ಭಂಗಿಗಳನ್ನು ಚಿತಿ ಸುವ ಸುಂದರವಾದ ಕೆತ್ತನೆಯಿದೆ. 
ಈಗಲೂ ಪ್ರತಿ ದಿನ ಇಲ್ಲಿ ಪೂಜೆ ನಡೆಯುತ್ತದೆ, ವರ್ಷಕ್ಕೊಂದು 
ಬಾರಿ ಉತ್ಸವವೂ ಆಗುತ್ತದೆ. 

ಈ "ದೇವಸ್ಥಾ ನದ ಪ್ರಾಕಾರದಲ್ಲಿಯೇ ಅದರ ಎಡಗಡೆಗೆ 
ಗೋಪುರವಿಲ್ಲದ ಒಂದು ದೇವಸ್ಥಾ ನವಿದೆ : ಇದು ಕೇದಾರೇಶ್ವರ 
ದೇವಾಲಯಕ್ಕಿಂತ ಚಿಕ್ಕದು. ಇದು ನಖರೇಶ್ವರ ಅಥವಾ ನಗರೇ 
ಶ್ವರ ದೇವಾಲಯ. ಪಟ್ಟದ ಕಲ್ಲಿನಲ್ಲದ್ದ ವೀರ "ಬಣಂಜರಿ ಧರ್ಮ' 
ವೆಂಬ ವ್ಯಾಪಾರಿಗಳ ಸಂಘವೊಂದು ಈ ದೇವಾಲಯವನ್ನು ಕಟ್ಟಿ 
ಸಿತು. ಇದಕ್ಕೆ ಪ ಪ್ರಭುದೇವರ ಮಂಪಟವೆಂದು ಜನಸಾಮಾನ್ಯರು 
ಕರೆಯುವ ಹೆಸರೂ ಇದೆ. ವೀರಶೈವ ಶರಣರಲ್ಲಿ, ವಚನಕಾರರಲ್ಲಿ 
ಒಬ್ಬ ಪ್ರಮುಖನಾದ ಅಲ್ಲಮಪ್ರಭು ಈ ಊರಿನಲ್ಲಿಯೇ ಹುಟ್ಟಿ 
ದವನೆಂದು ಹರಿಹರನೆಂಬ ಕವಿ 'ಪ್ರಭುದೇವರ ರಗಳೆ' ಎಂಬ ತನ್ನ 
ಕಾವ್ಯದಲ್ಲಿ ಹೇಳುತ್ತಾನೆ. ಅಲ್ಲಮಪ್ರಭುವು ವಿದ್ಯಾರ್ಥಿ ಯಾಗಿದ್ದಾಗ 
ಕೇದಾರೇಶ್ವರ ದೇವಾಲಯದ ಆಡಳಿತಕ್ಕೆ ಒಳಪಟ್ಟಿ ದ್ದ ವಿದ್ಯಾ 
ಶಾಲೆಯಲ್ಲಿ ಓದುತ್ತಿದ್ದನಂತೆ. ಆತ ಈ ದೇವಾಲಯದಲ್ಲಿ ಕುಳಿತು 
ವ್ಯಾಸಂಗ "ಮಾಡುತ್ತಿ ದ್ದು ದರಿಂದ ಇದಕ್ಕೆ ಪ ಪ್ರಭುದೇವರ : ಮಂಟಪ 
ವೆಂದು ಹೆಸರಾಯಿತೆಂಬುದಾಗಿ ಹೇಳುತ್ತಾ ರೆ. ಜಾತ್ರೆಯ ಸಮಯ 

ದಲ್ಲಿ ಪ್ರಭು ದೇವರಿಗೆ ಪ್ರಥಮ ಪೂಜೆಯನ್ನು ಸಲಿಸ ರವ ವಾಡಿಕೆ 
ಈಗಲೂ ಉಂಟಂತೆ. 

ಕೇದಾರೇಶ್ವರ ದೇವಸ್ಥಾನದ ಪ್ರಾಂಗಣದಲ್ಲಿಯೇ ಕೆಲವು 
ಶಾಸನಗಳಿವೆ ; ವೀರಗಲ್ಲು, ಮಾಸ್ತಿಕಲ್ಲುಗಳು ನೆಡಲ್ಬಟ್ಟಿವ ; 
ಅನೇಕ ದೇವತಾ ವಿಗ್ರಹಗಳಿವೆ. ಇರುವ ವಿಗ್ರ ಹಗಳಲ್ಲಿ' ಬಿಂದು 


ತ್ರಿಪುರಾಂತಕೇಶ್ವರ ದೇವಾಲಯದ ಬಾಗಿಲವಾಡದಲ್ಲಿನ ಶಿ 
ಪ್ರ ಮಾತೃಕೆಯರದು ; ಸಾಲಾಗಿ ಒಂದೇ ಕಲ್ಲಿನಲ್ಲಿ ಬ್ರಾಹ್ಮಿ, 
ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣ, 


ಚಾಮ: ಂಡಿಯರ ವಿಗ್ರಹಗಳ ನ್ನ್ನ ಕ್ರಮವಾಗಿ ಕೆತ್ತಲಾಗಿದೆ." 
ತಾರಾಭಗವತಿ ಎಂಬ ಬೆ ಬದ್ದ ದೇವತೆಯ ವಿಗ್ರಹವೊಂದೂ ಇಲ್ಲದೆ. 


ಆದರೆ ಈಗ ಇದು ಮುಂಡ (ತಲೆ)ವನ್ನು ಕಳೆದುಕೊಂಡಿದೆ. 


ಉಳಿದ ಭಾಗವನ್ನು ನೋಡಿದರೂ ಇದು ಸುಂದರವಾದ ಎಗ್ರಹ 
ವಾಗಿದ್ದಿ ತೆಂಬುದು ಅರ್ಥವಾಗುತ್ತದೆ. ಇಂಥ ಅಮೂಲ್ಯವಾದ 


ಬಳ್ಳಿಗಾವೆ ಸ್ಥ 15ಊ್ಪ 


ಕೆತ್ತನೆಗಳ ಬೆಲೆಯನ್ನು ತಿಳಿಯದೆ ಅಜ್ಞಾನಿಗಳಾದ ಜನರು ಅವು 
ಗಳನ್ನು ಹಾಳು ಮಾಡುತ್ತಾರೆ. ಅವುಗಳನ್ನು ಕಾಪಾಡಬೇಕಾದದ್ದು 
ನಮ್ಮ. ಧರ್ಮ. ಹಾಗೆಯೇ ಸೂರ್ಯದೇವರ ವಿಗ್ರಹ ತುಂಬ 
| ಸೊಗಸಾಗಿದೆ ; ದ್ವಾರಪಾಲಕರ ವಿಗ್ರಹಗಳೂ ಇವೆ. ಈ ದೇವಾ 
' ಲಯದ ಮಹಾದ್ವಾರವನ್ನು ಎರಡನೆಯ ವೀರಬಲ್ಲಾಳನ ಹೆಂಡತಿ 
ಕೇತಲದೇವಿಯು ಕಟ್ಟಿಸಿದಳಂತೆ. 
ಕೇದಾರೇಶ್ವರ ದೇವಸ್ಥಾನದ ಬಲಕ್ಕೆ ಒಂದು ಜಗುಲಿಯಿದೆ. 
ಇದನ್ನು ಚಂಗುಲಿ ಪೀಠ ಎಂದು ಕರೆಯುತ್ತಾ ರೆ. ಇದಕ್ಕೆ ಈ 
ಹೆಸರು ಬರಲು ಒಂದು ಕತೆ ಹೇಳುತ್ತಾರೆ. . ಚಾಲುಕ್ಕ ಚಕ್ರವರ್ತಿ 
ಗಳಲ್ಲಿ ತುಂಬ ಪ್ರಖ್ಯಾತನಾದ ವಿಕ್ರಮನ ಕಾಲದಲ್ಲಿ ನಡೆದ ಘಟನೆ 
ಯಿದು ಎಂದು ಹೇಳುತ್ತಾರೆ. ಕೇದಾರೇಶ ರ ಮಠದ pie 
ರಾಗಿದ್ದ ಒಬ್ಬರಿಗೆ (ಆವರು ಯಾರು ಎಂಡು ನಿಶ್ಚಯವಾಗಿ ಹೇಳಲ 
ಆಗುವ ಲ್ಲ) ಸಂಬಂಧಿಸಿದ್ದು ರ್ರಸಂಗ. ಆಗ ಚಂಗುಲಿ ಎಂಬ 
ಒಬ್ಬ ರಾಜವೇಶೈಯನ್ನು Lk ದೇವಾಲಯದಲ್ಲಿ ನೃತ್ಯ. 
ಸೇವೆ ಸಲ್ಲಿಸಲು ನಿಯಮಿಸಿ ದ್ದ ರು. ಆಕೆ ರಾಜವೇಶ್ಶೆ ಚಾಚೂ 
ಅತ್ಯಂತ ಸಂಭಾವಿತಳಾದಂಥ ಹೆಂಗಸು ; ಗುರುಹರಿಯರಲ್ಲಿಯೂ 
ದೇವರಲ್ಲಿಯೂ ತುಂಬ ಗೌರವ ಭಕ್ತಿಗಳನ್ನು ಹೊಂದಿದ್ದವಳು. 
ಒಂದು ಬಾರಿ ಈಕೆ ಮಠದ ಆಚಾರ್ಯರನ್ನು ತಮ್ಮ ಮನೆಗೆ 
ಆಹ್ವಾನಿಸುತ್ತಾಳೆ. ಈಕೆಯ ಗುಣಶೀಲಗಳನ್ನು ತಿಳಿದ ಸ್ಥಾನಪತಿ 
ಗಳು, ಆಕೆಯ ಆಹ್ವಾನದಲ್ಲಿ ಯಾವ ತಪ್ಪು ಭಾವನೆಯನ್ನೂ 
ಕಾಣುವುದಿಲ್ಲ. ಆದ್ದರಿಂದ ಅವಳ ಆಹ್ವಾನವನ್ನು ಒಪ್ಪಿಕೊಳ್ಳು 
ತ್ತಾರೆ; ಆಕೆಯ ಮನೆಗೆ ಹೋಗಿಬರುತ್ತಾರೆ. ಈ ಪ್ರಸಂಗ 
ನಡೆಯುವ ಕಾಲದಲ್ಲಿ ಬಳ್ಳಿಗಾವಿಯ ಪಟ್ಟಣಸ್ವಾಮಿಯಾಗಿದ್ದವನು 
(ಎಂದರೆ ಈಗಿನ ನಗರಸಭೆಯ ಅಧ್ಯಕ್ಷನಂತೆ) ಮಾಚಿಸೆಟ್ಟಿ ಎಂಬು 
ವನು. ರಾಜವೇಶ್ಯೆಯ ಮನೆಗೆ ನೈಷ್ಠಿಕ ಬ್ರಹ್ಮಚಾರಿಗಳಾದ 


10 ೪ 


ಆಚಾರ್ಯರು ಹೋಗಿಬಂದರೆಂದು ದೊರೆಯ ಬಳಿಗೆ ಹೋಗಿ" 
ದೂರು ಹೇಳುತ್ತಾನೆ. ರಾಜನು ಈ ವಿಷಯವನ್ನು ಚರ್ಚಿಸಿ 
ತೀರ್ಮಾನವೀಯಲು ಒಂದು ನ್ಯಾಯಸಭೆಯನ್ನು ಸೇರಿಸುತ್ತಾನೆ. ' 
ಗುರುಗಳನ್ನು ಕರೆಸಿ ಅವರ ಮೇಲೆ ಹೊರಿಸಿರುವ ಆರೋಪ ನಿಜ 
ವಾದುದೇ ಎಂದು ದೊರೆ ವಿಚಾರಿಸುತ್ತಾನೆ. ಚಂಗುಲಿಯ ಮನೆಗೆ 
ಆಕೆಯ ಆಹ್ವಾನದ ಮೇಲೆ ಹೋಗಿದ್ದುದಾಗಿ ಗುರುಗಳು ಒಪ್ಪಿ 
ಕೊಳ್ಳುತ್ತಾರೆ. ಆಗ ರಾಜನು ತನ್ನ ತೀರ್ಮಾನವನ್ನು ಕೊಡುತ್ತಾನೆ. 
ಗುರುಗಳು-ಚಂಗುಲಿ ಇವರ ನಡುವೆ ಯಾವ ಕೆಟ್ಟ ಸಂಬಂಧ 
ಇಲ್ಲದಿರಬಹುದಾದರೂ, ವಿದ್ಯಾ ರ್ಥಿಗಳಿಗೆ. ಮಾದರಿಯಾಗಿರ 
ಬೇಕಾದ ಆಚಾರ್ಯರು ವೇಶ್ಯೆಯ "ಮನೆಗೆ ಹೋಗುವುದು ತಪ್ಪು 
ಎಂದು ಅಭಿಪ್ರಾಯಪಡುತ್ತಾನೆ. ಇಂಥ ಘೋರ ಅಪರಾಧವನ್ನು 
ಮಾಡಿದ ಆಚಾರ್ಯರಿಗೆ ಆನೆಯ ಕಾಲಿನಿಂದ ತುಳಿಸಿ ಕೊಲ್ಲಿಸ 
ಬೇಕೆಂಬ ಶಿಕ್ಷೆಯನ್ನು ವಿಧಿಸುತ್ತಾನೆ ; ಆ ಶಿಕ್ಷೆಯನ್ನು ಕೊಡುವು 
ದಕ್ಕೆ ಒಂದು ದಿನವನ್ನು ನಿಗದಿ ಮಾಡುತ್ತಾನೆ. ಗುರುಗಳು ಈ 
ಶಿಕ್ಷೆಯನ್ನು ಅನುಭವಿಸಲು ಒಪ್ಪಿ ಕೊಳ್ಳುತ್ತಾ ದ್ರೆ. 
ಈ ವಿಷಯ ಚಂಗುಲಿಗೆ ತಿಳಿಯುತ್ತದೆ. ತನ್ನ ಕಾರಣಕ್ಕಾಗಿ 
ಶಿಕ್ಷೆ ಅನುಭವಿಸಬೇಕಾದ ಗುರುಗಳ ಬಗ್ಗೆ ಆಕೆಗೆ 'ತುಂಬ ದುಃಖ 
ವಾಗುತ್ತದೆ. ತಾನು ಯಾವ ಕೆಟ್ಟ ಉದೇಶದಿಂದಲೂ ಆಚಾರ್ಯ 
ರನ್ನು ತಿನ್ನ ಮನೆಗೆ ಕರೆದಿರಲಿಲ್ಲ ; ಅವರ ಬಗ್ಗೆ ಭಕ್ತಿಯಿದ್ದು ದ | 
ರಿಂದ ಅವರ ಪಾದಪ್ಪ 'ಇಜೆಯನ ಪ್ನಿ ಮಾಡಲು ಆಹಾನಿಸಿದ್ದಳು, | 
ಅಷ್ಟೆ. ತಕ್ಷಣ ಆಕೆ ಒಂದು ನಿರ್ಧಾರಕ್ಕೆ ಬರುತ್ತಾಳೆ. ತನಗಾಗಲೀ | 
ಗುರುಗಳಿಗಾಗಲೀ ಕೆಟ್ಟ ಉದೇಶವಿಲ್ಲದಿದ್ದರೆ ಆಚಾರ್ಯರನ್ನು 
ನಿರಪರಾಧಿಗಳೆಂದು ತೋರಿಸಿಕೊಡಬೇಕೆಂದು ಬೇಡಿ ಕೇದಾರೇಶ್ವರ ' 
ಗುಡಿಯಲ್ಲಿ ಮೂರು ದಿನಗಳ ಕಾಲ ಹಗಲೂ ರಾತ್ರಿ ನೃತ್ಯ ನೀವೆ j 
ಮಾಡುತ್ತಾಳೆ. 
i 


ಬಳ್ಳಿಗಾವೆ 17 


ಗುರುಗಳಿಗೆ ಶಿಕ್ಷೆ ವಿಧಿಸಬೇಕಾದ ದಿನ ಬರುತ್ತದೆ. ರಾಜ 
ಹೇಳಿದ್ದಂತೆ ಆಚಾರ್ಯರನ್ನು ತುಳಿಯಲೆಂದು ಒಂದು ಮದಾನೆ 
ಯನ್ನು ಬಿಡುತ್ತಾರೆ. ಆ ಆನೆಯು ಕೇದಾರೇಶ್ವರ ದೇವಸ್ಥಾನವನ್ನು 
ಮೂರು ಬಾರಿ ಪ್ರದಕ್ಷಿಣೆ ಮಾಡುತ್ತದೆ ; ಅನಂತರ ಗುರುಗಳ 
ಮುಂದೆ ನಮಸ್ಕಾರ ಮಾಡುವ ರೀತಿಯಲ್ಲಿ ಕಾಲೂರಿ ಗೌರವ 
ಸೂಚಿಸಿ, ಅವರನ್ನು ಏನೂ ಮಾಡದೆ ಹೂರಟುಹೋಗುತ್ತದೆ. 
ಚಂಗುಲಿ ಬೇಡಿಕೊಂಡಿದ್ದಂತೆ ಆಚಾರ್ಯರು ನಿರಪರಾಧಿಗಳೆಂದು 
ಗೊತ್ತಾಯಿತು. ಆದರೆ ಈ ಘಟನೆಯು ಆಚಾರ್ಯರ ಮನಸ್ಸಿಗೆ 
ತುಂಬ ನೋವುಂಟುಮಾಡುತ್ತದೆ ; ತಾನು ತುಂಬ ದೊಡ್ಡ 
ಆರೋಪಕ್ಕೆ ಗುರಿಯಾದೆನಲ್ಲ ಎಂದು ಬೇಸರವಾಗುತ್ತದೆ. ಮಠದ 
ಆಚಾರ್ಯ ಪದವಿಯನ್ನು ತಮ್ಮ ಶಿಷ್ಯನಿಗೆ ವಹಿಸಿ ತಾವು ತಪಸ್ಸಿ 
ಗಾಗಿ ಹೊರಟು ಹೋಗುತ್ತಾರೆ. ಕೇದಾರೇಶ್ವರ ದೇವಾಲಯದ 
ಬಲಭಾಗಕ್ಕಿರುವ ಪೀಠದ ಮೇಲೆ ಕುಳಿತು ರಾಜನು ಸಭೆ ನಡೆಸಿ 
ತೀರ್ಮಾನವನ್ನು ಕೈಗೊಂಡದ್ದರಿಂದ, ಈ ಪ್ರಸಂಗವು ಚಂಗುಲಿಗೆ 
ಸಂಬಂಧಪಟ್ಟಿದ್ದರಿಂದ, ಇದಕ್ಕೆ “ಚಂಗುಲಿಪೀಠ' ವೆಂದು 
ಹೆಸರಾಯಿತು. 

ಕೇದಾರೇಶ್ವರ ಗುಡಿಯ ಪ್ರಾಕಾರಕ್ಕೆ ಅಂಟಿಕೊಂಡಂತೆ 
ಒಂದು ಸಣ್ಣ ಗುಡಿಯಿದೆ. ಇದರಲ್ಲಿರುವ ವಿಗ್ರಹ ಬೆತ್ತಲಿಯಾಗಿ 
ವಿಚಿತ್ರವಾದ ಭಂಗಿಯಲ್ಲಿ ಕೂತ ಹೆಣ್ಣಿ ನದು ; ತಲೆಯ ಸ್ಪಾ ನದಲ್ಲಿ 
ಕಮಲದ ಹೂವಿದೆ. ಇದನ್ನು ಉಡುತಡಿಯಮ್ಮ ಎಂದು ಕೆಲವರು 
ಕರೆಯುತ್ತಾರೆ. ಉಡುತಡಿಯವಳಾದ ಅಕ್ಕ ಮಹಾದೇವಿಯ ನ್ನು 
ಕೌಶಿಕನೆಂಬ ರಾಜನು ಬೆನ್ನಟ್ಟಿ ಬರುತ್ತಾನೆ. ಈಕೆ ಬತ್ತ ಲೆಯಾಗು 
ತ್ತಾಳೆ ; ಜೈನನಾದ ಕೌಶಿಕನಿಗೆ ಈಕೆಯ ನಗ್ನತೆ ಜೈನ ಸನ್ಯಾಸಿಗಳ 
ನೆನಪನ್ನು ತರುತ್ತ ದೆ. ಅದಕ್ಕೇ ತಲೆಯ ಬದಲು ಕಮಲವಿರುವಂತೆ 
ಕಾಣುತ್ತದೆ ಎಂದು ಕತೆ ಹಳುತ್ತಾ ರೆ. ಆದರೆ ಈ ಕತೆ ತಲೆಬುಡ 


| 


2 
ke 
4 
೬. 
(4 


| ಬಳಿ ಗಾವೆ 


ವಿಲ್ಲದ ಒಂದು ಕತೆ, ಅಷ್ಟೆ. ಹಾಗೆಯೇ ಈ ವಿಗ್ರಹವನ್ನು ಕಮಲ 
ಗಂಗವ್ವ ಎಂದೂ ಕರೆಯುತ್ತಾರೆ. ಮುಂದೆ ಕೆರೆಯಿರುವುದರಿಂದ, 
ಅದರಲ್ಲಿ ತಾವರೆಗಳಿರುವುದರಿಂದ ಜಲದೇವತೆಯ ವಿಗ್ರಹವಿರಬೇಕು 
ಎಂದೂ ಕೆಲವರು ಊಹಿಸುತ್ತಾರೆ. ಆದರೆ ಇದೂ ನಿಜವಲ್ಲ; 
ಇದು ಶಾಕ್ತ ಸಂಪ್ರದಾಯದ ಒಂದು ಶಿಲ್ಪ. 1 
ಬಳ್ಳಿ ) ಗಾವಿಯ ಮ ತ್ತೊಂದು ಪ್ರಮುಖ ದೇವಾಲಯವೆಂದರೆ | 
ತ್ರಿಪುರಾಂತಕೇಶ ರನದು. ಇದರಲ್ಲಿ ಎರಡು ಗರ್ಭಗುಡಿಗಳಿವೆ. ' 
ಉತ್ತರದಲ್ಲಿ ವಿಷ್ಣುವಿನ ಪ್ರತಿಮೆಯಿದೆ ; ಪಶ್ಚಿಮ ಗರ್ಭಗುಡಿ' 
ಯಲ್ಲಿ ಶಿವಲಿಂಗವೂ ಪ ಪ್ರತಿಷ್ಠಿತವಾಗಿದೆ. ಇದರ ನಿರ್ಮಾಣವಾದದ್ದು 
ಕ್ರಿ. 'ಶ. ೧೦೭೦ ರಲ್ಲಿ. ಇದರ ಹೊರಭಾಗ ಕೇದಾರೇಶ್ವರ ಗುಡಿ" 
ಯಷ್ಟು ಆಕರ್ಷಕವಾಗಿಲ್ಲ. ಆದರೆ ಈ ದೇವಾಲಯದ ತಳಪಾದಿಯ 
ಮೇಲೆ ಸಾಲಾಗಿ ಅನೇಕ ಪೌರಾಣಿಕ ಕತೆಗಳನ್ನು ಕೆತ್ತಿದ್ದಾರೆ," 
ಶ್ರೀರಾಮನು ಸಪ್ತಸಾಲದ ಮರಗಳನ್ನು ಒಂದೇ ಬಾಣದಿಂದ 
ಉರುಳಿಸಿ ತನ್ನ ಸಾಮರ್ಥ್ಯವನ್ನು ಸುಗ್ರಿ (ವನಿಗೆ ಪರಿಚಯ ಮಾಡಿ 
ಕೊಡುವುದು, ಮತ್ತು ವಾಲಿ ವಧೆಯ ನ್ನು ಮಾಡುವ ಪ್ರಸಂಗ ಈ. 
ಎರಡು ರಾಮಾಯಣಕ್ಕೆ ಸಂಬಂಧಿಸಿದವುಗಳು. ಹೋತಿ ಮತ್ತು ' 
ಮೊಸಳೆ, ನರಿ ಮತ್ತು ಟಗರು, ಆಮೆ ಮತ್ತು ಹಂಸ ಮುಂತಾದ 
ಪಂಚತಂತ್ರದ ಕತೆಗಳನ್ನೂ ಸುಂದರವಾಗಿ ಇಲ್ಲಿ ಕೆತ್ತಿ ದ್ದಾ ರೆ. ಇವು. ತ್ಹ 
ಗಳ ಮೇಲ್ಭಾಗದಲ್ಲಿ ಕೋಲಾಟವಾಡುತ್ತಿರುವ ಹುಡುಗಿಯರ ಚಿತ್ರ ' 
ಗಳ ಕೆತ್ತನೆಯೂ ತುಂಬ ಚೆನ್ನಾಗಿದೆ. ಒಳಗಿನ ವಿಷ್ಣುವಿನ ಮೂರ್ತಿ ಸ 
ಹಾಗೂ ದ್ವಾರಪಾಲಕರ ವಿಗ್ರಹಗಳೂ ತುಂಬ ಸೊಗಸಾದವು. ಈ 
ದೇವಸ್ಥಾನದಲ್ಲಿರುವ ರಡು ಜಾಲಂಧ್ರ (ಕಿಟಕಿ) ಗಳು ತುಂಬ 
' ಸೊಕಸಾದುವು.. ಅನೇಕ ವೃತ್ತಗಳಲ್ಲಿ ನೃತ್ಯದ ಅನೇಕ ಭಂಗಿಗಳನ್ನು ' 
ಕೆತ್ತಿದ್ದಾರೆ. ಇಲ್ಲಿನ ಮೇಲ್ಪಾ ವಣಿಯಲ್ಲಿ ಅಪ್ಪದಿಕ್ಬಾಲಕರ ಚಿತ್ರ ಚ 
ಗಳಿವೆ ; ಶಿವನು 'ತ್ರಿಪುರಸ ಹರ ಮಾಡಿದ ಕತೆಯ ಕತ್ತ ನೆಯಿದೆ ; 


ರಾಮಾಯಣದ ಒಂದು ದೃಶ್ಯ : ವಾಲಿ-ಸುಗ್ರೀವರ ಕಾಳಗ 


20 ಬಳ್ಳಿಗಾವೆ 7 
ಅಶೋಕವನದಲ್ಲಿ ಆಂಜನೇಯ ಸೀತೆಯನ್ನು ಭೇಟಿ ಮಾಡುವುದು, 
ರಾಮ- ರಾವಣರ ಯುದ್ಧ ಮುಂತಾದ ರಾಮಾಯಣಕ್ಕೆ ಸಂಬಂಧ 
ಪಟ್ಟ ಚಿತ್ರಗಳ ಕೆತ್ತ ನೆಗಳೂ ಇವೆ. ಕೇದಾರೇಶ್ವರ ದೇವಾಲ ಯ 
ದಲ್ಲಿರುವಂತೆ ಇಲ್ಲಿಯೂ ಸಪ ಪ್ರಮಾತೃಕೆಯರನ್ನು ಒಟ ಗೇ ಸಾಲಾಗಿ 
ಕೆತ್ತಿರುವ ವಿಗ್ರಹವಿದೆ. ಬಾಗಿಲುವಾಡದ ಮೇಲೆ ಬ ಹ್ಮ ವಿಷ್ಣು 
ಮಹೇಶ ರರ ಚಿತ್ರಗಳಿವೆ. ತ್ರಿಪುರಾಂತಕೇಶ್ವರನ ಗರ್ಭಗುಡಿಯ 
ಮುಂದಿನ ನಂದಿಯ ವಿಗ್ರಹವು ಸೊಗಸಾಗಿದೆ. 
ಮತ್ತೊಂದು ಪ್ರಮುಖ ದೇವಾಲಯವೆಂದರೆ ಬ್ರಹ್ಮೇಶ್ವರ 

ದೇವಾಲಯ. ಇಲ್ಲಿ ಹಿಂದೆ ದೇವಾಲಯವಿದ್ದ ಕುರುಹಿದ್ದರೂ 
ಉಳಿದಿರುವುದು ನಾಲ್ಕು ಮುಖಗಳ ವಿಗ್ರಹ ಮಾತ್ರ. ಚಾಲುಕ್ಕ 
ಚಕ್ರವರ್ತಿಯಾದ ಎರಡನೆಯ ಜಯಸಿಂಹನ ಕಾಲದಲ್ಲಿ, ಎಂದರೆ 
ಸುಮಾರು ಕ್ರಿ. ಶ. ೧೦೧೫ ರಿಂದ ೧೦೪೦ರ ನಡುವಣ ಕಾಲದಲ್ಲಿ 
ನಿರ್ಮಿತವಾದದ್ದು. ನಾಲ್ಕು ಮುಖಗಳು ಹಾಗೂ ಮೇಲಿನ 
ಲಿಂಗಾಕಾರ ಇವು. ಶಿವನ ಐದು ರೂಪಗಳಾದ ಸದ್ಯೋಜಾತ, 
ವಾಮದೇವ, ಆಘೋರ, ತತ್ಪುರುಷ, ಈಶಾನ ಇವುಗಳ ಪ್ರತೀಕ 
ಗಳು. ಇದನ್ನು ಪಂಚಮುಖದ ಪರಮೇಶ್ವರನೆಂದೂ ಕರೆಯು 
ತ್ತಾರೆ. ಹದಿನಾಲ್ಕನೆಯ ಶತಮಾನದ ಮಲ್ಲಯ್ಯನೆಂಬ ಶಿವಶರಣ 
ನೊಬ್ಬನು ಮಕ್ಕಾಕ್ಕೆ ಹೋಗಿ ಅನೇಕ ಮಹಮ್ಮದೀಯರನ್ನು 
ವೀರಶೈವ ಧರ್ಮಕ್ಕೆ ಸೇರುವಂತೆ ಮಾಡುತ್ತಾನೆ ; ಅಲ್ಲಂದ 
ಬಂದು ಈ ಧೇ ಉತ್ಸ ವವನ್ನು ನಡೆಸಿದ್ದರಿಂದ ಇದನ್ನು 
ಮಳಯ ಮಲ್ಲೇ ಶ್ವರ 'ದೇವಾಲೆಯವೆಂದು ಕರೆಯುತ್ತಾರೆ. 
"ಮಳೆಯ ಎಂಬ ವಿಶೇಷಣದ ಹಿಂದೆ ಒಂದು ನಂಬಿಕೆಯಿದೆ : 
ಮಳೆ ಬರದೇ ತೊಂದರೆಯಾದಾಗ ಮದಗದ ಕೆರೆಯಿಂದ ಸ್ನಾನ 
ಮಾಡಿ ಮಡಿಯಿಂದ ಸಾವಿರ ಕೊಡ ನೀರನ್ನು ತಂದು ಈ ದೇವರಿಗೆ 
ಅಭಿಷೇಕ ಮಾಡಿದರೆ ಮಳೆ ಬರುತ್ತದಂತೆ. 


"ಬಳ್ಳಿಗಾವೆ... ಹ್‌ 2] 


ಇನ್ನೊಂದು ಸೋಮೇಶ್ವರ ದೇವಾಲಯ. ಬಳ್ಳಿಗಾವಿಯ 
ಒಬ್ಬ ಪ್ರಸಿದ್ದ ವರ್ತಕನಾದ 'ಸೋವಿಸೆಟ್ಟಿ ಎಂಬುವವನು ಪ 
ದೇವಾಲಯದೆ ನಿರ್ಮಾಣ ಮಾಡಿಸಿ, ಸೋಮೇಶ್ವ ರನ ಎಗ್ರ ಹ 
ವನ್ನು (ಕ್ರಿ. ಶ.೧೦೫೪ರಲ್ಲಿ) ಪ್ರತಿಷ್ಠಾಪನೆ ಮಾಡಿದಂತೆ ತಿಳದು 
ಬರುತ್ತದೆ. ಸುಮಾರು ಒಂದು ಶತಮಾನ ಕಳೆದಮೇಲೆ ಊರಿನ 
ವರ್ತಕರೆಲ್ಲ ಸಭೆಸೇರಿ ಬಣಂಜು ಧರ್ಮಅಥವಾ ವರ್ತಕ ವಂಶಗಳಲ್ಲಿ 
ಗಂಡು ಮಕ್ಕ ಳಿಲ್ಲದಿರುವವರ ಆಸ್ತಿಯನ್ನು ಈ ದೇವಸ್ಥಾ ನದ 
Ro ರಕ್ಕೆ ವಿನಿಯೋಗಿಸಬೇಕೆಂದು ತೀರ್ಮಾನಿಸುತ್ತಾ ರೆ 
ಈ ವಿಷಯ ಓಂದು ಶಾಸನದಿಂದ ಗೊತ್ತಾಗುತ್ತದೆ. ಈ ದೇವಾ 
ಲಯ ಈಗ ಸಂಪೂರ್ಣವಾಗಿ ಹಾಳಾಗಿದೆ. 

ಈ ದೇವಾಲಯವಿದ್ದ ಜಾಗದ ಹತ್ತಿರವೇ ವೀರಭದ್ರೇಶ್ವರ 
ದೇವಸ್ಥಾ ನವಿದೆ. ಇಲ್ಲನ ವೀರಭದ್ರಮೂರ್ತಿ ತುಂಬ ಚೆನ್ನಾಗಿದೆ. 
ಇದನ್ನು” ಕು ಸುಮೇಶ್ವ ರ ದೇವಾಲಯವೆಂದು ಕರೆಯುತ್ತಾ ರೆ. 
ಒಳಗೆ ಶಿವ-ಪಾರ್ವತಿ, ಗಣಪತಿ, ಷಣ್ಮುಖರ ಪ್ರತಿಮೆಗಳಿವೆ. 
ಷಣ್ಮುಖನ ಪ್ರತಿಮೆಯ ಕೆತ್ತನೆ ಬೆರಗುಗೊಳಿಸುವಷ್ಟು ಸುಂದರ 
ವಾಗಿದೆ. 

ಈಗ ಜಿಡ್ಡಿ ಕೆರೆಯೆಂದು ಕರೆಯುವ ಕೆರೆಯ ಸುತ್ತಲೂ 
ದಡದ ಮೇಲೆ ಅನೇಕ ದೇವಸ್ಥಾ ನಗಳಿವೆ. ಅವುಗಳಲ್ಲಿ ಅತ್ಯಂತ 
ಪ್ರಮುಖವಾದುದು ಪಂಚಲಿಂಗೇಶ್ವರ ದೇವಾಲಯ. ಇಲ್ಲಿ ಪಂಚ 
ಪಾಂಡವರಾದ ಧರ್ಮರಾಯ, ಭೀಮ, ಅರ್ಜುನ, ನಕುಲ ಮತ್ತು 
ಸಹದೇವರು ಒಂದೊಂದು ಲಿಂಗವನ್ನು ಎಂದರೆ ಒಟ ಟ್ಟು ಐದು 
ಲಿಂಗಗಳನ್ನು ಪ್ರತಿಷ್ಠೆ ಮಾಡಿಸಿದ್ದ ರಿಂದ. ಇದಕ್ಕೆ ಪಂಚಲಿಂಗೇಶ್ವರ 
ದೇವಾಲಯವೆಂದು ಹೆ ಸರಾ ಯಿ ತೆಂದು ಹೇಳುತ್ತಾ 8 | 
ವಿಷಯ ಶಾಸನಗಳಲ್ಲಿಯೂ ಬರುತ್ತದೆ. ಈ ದೇವಸ್ಥಾ ನವನ್ನು 
ಹಿನ್ನೆಲೆಯಾಗುಳ್ಳ ಒಂದು ಕತೆಯಿದೆ. ಪಟ  ದಕಲ್ಲಿನ ರಾಜಕುಮಾರ 


Ik, ತ ಓ] ® ಹರ್‌ ತಾ k 
| ಕ್ರ AN ್ಯ 24 ೩ ತ್‌ 
ಷ್‌ 2 | 
yy) ಬಳಿ ಗಾವ ' 
ಗ ತಬ 2 


ನಾದ ವಸುಧೀಶ ಎನ್ನುವವನು ಲಿಂಗಪ್ರಸಾದವಿಲ್ಲದೆ ಊಟ | 
ಮಾಡುವುದಿಲ್ಲವೆಂದು ವ್ರ ತವನ್ನು ತೊಟ್ಟೆ ರುತ CPR ನೆ. ಒಂದು ಶೆ 
ಬಾರಿ ಕಾಡಿಗೆ ಬೇಟೆಗಾಗಿ ಹೋಗಿದ್ದಾಗ ದಾರಿ ತಪ್ಪಿ ಪರಿವಾರದಿಂದ ' 


ದೂರವಾಗುತ್ತಾನೆ. ಲಿಂಗದರ್ಶನವಿಲ್ಲದೆ ಉಪವಾಸದಿಂದ ಬಳಲಿ ' 


ಸುತ್ತುತ್ತಿರುತ್ತಾನೆ. ಆಗ ಶಿವನ ವಾಹನವಾದ ನಂದಿಗೆ ಇವನ | 
ಮೇಲೆ ಕರುಣೆಯುಂಟಾಗುತ್ತದೆ. ಒಂದು ಎತ್ತಿನ ರೂಪದಲ್ಲಿ ' 
ಬಂದು ತನ್ನ ಬಾಯಲ್ಲಿದ್ದ ಇಷ್ಟಲಿಂಗವನ್ನು ರಾಜಕುಮಾರನಿಗೆ ' 
ನೀಡಿ ಮಾಯವಾಗುತ್ತದೆ. ಆಗಿನಿಂದ ಆ ಲಿಂಗವನ್ನು ಇವನು ' 
ಕಣ್ಣುರೆಪ್ಪೆ ಮಿಟುಕಿಸದೆ ನೋಡುತ್ತಿದ್ದುದರಿಂದ ಅವನಿಗೆ" 
ಅನಿಮಿಷಯ್ಯ ಎಂದು ಹೆಸರಾಗುತ್ತದೆ. ಹೀಗೆ ಅನಿಮಿಷಯ್ಯನಿಗೆ ' 
ಇಷ್ಟ ಲಿಂಗವನ್ನು ಕೊಟ್ಟ ನಂದಿ "ಶಿವನಿರುವಲ್ಲಿಗೆ ಬರುತ್ತಾನೆ. 
ಆದರೆ ಲಿಂಗವಿಲ್ಲದ ಭವಿಯಾದ (ಲಿಂಗಧಾರಿಯಲ್ಲದ) ನಂದಿಯನ್ನು ' 
ಒಳಗೆ ಬಿಡಲು ದ್ವಾರಪಾಲಕರು ನಿರಾಕರಿಸುತ್ತಾರೆ. ಆಗ ನಂದಿಯ 1 
ದೇಹದ ಬೆವರಿನ ರಂಧ್ರಗಳಿಂದೆಲ್ಲ ಅಸಂಖ್ಯಾತವಾದ ಲಿಂಗಗಳು ' 
ಹೊರ ಹೊಮ್ಮುತ್ತವೆ. ಈ ಪವಾಡವನ್ನು ಕಂಡು ಹೆದರಿದ ದ್ವಾರ ' 
ಪಾಲಕರು ಶಿವನ ಹತ್ತಿರಹೋಗಿ ಈ ವಿಷಯವನ್ನು ತಿಳಿಸುತ್ತಾ 5. 
ಸಾಕ್ಷಾತ್ತಾಗಿ ಶಿವ-ಪಾರ್ವತಿಯರೇ ನಂದಿಯನ್ನು ಸ್ವಾಗತಿಸಲು ' 
ಬರುತ್ತಾ ರೆ. ತನ್ನನ್ನು ತಡೆದ ದ್ವಾ ರಪಾಲಕರು ಭವಿಗಳಾದ ತ 
ಬಿಜ್ಜ ಳ_ಕರ್ಣದೇವರಾಗಿ ಹುಟ್ಟು ವಂತೆ. ನಂದಿ ಶಾಪ ಕೊಡುತ್ತಾನೆ. 

ನ್ನ' ತಾಳ್ಮೆಯನ್ನು ಕಳೆದುಕೊಂಡ ನಂದಿಯು ಬಸವಣ್ಣ 
ಹತ ತೆ ಶಿವ ಮರುಶಾಪ ಕೊಡುತ್ತಾನೆ. ಈ ಕತೆಯನ್ನು 


ಜಂಟ ವು ವೀರಶೈವ ಪುರಾಣಗಳು ಕೈಲಾಸದಲ್ಲಿ ನಡೆಯಿತೆಂದು 


ಹೆ ನಿಕ ವೆ. ಆದರೆ ಬಳ್ಳಿಗಾವೆಯ ಜನರು ಇದು ಪಂಚ ತೆ 


ಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆಯಿತೆಂದು ಹೇಳುತ್ತಾರೆ. 


ಈ ಪಂಚಲಿಂಗೇಶ್ವರ ದೇವಸ್ಥಾನದ ದ್ವಾರಪಾಲಕರ & 


ವಿಗ್ರಹಗಳು ಈಗ ಬೆಂಗಳೂರಿನ ಮ್ಯೂಸಿಯಂನಲ್ಲಿವೆ. ಹಿಂದೆ 
ಇಲ್ಲದ್ದ ವೈಕುಂಠನಾರಾಯಣ, ಉಮಾಮಹೇಶ್ವರ, ಮಹಿಷಾಸುರ 
ಮರ್ದಿನಿ ಮುಂತಾದ ಕೆಲವು ವಿಗ್ರಹಗಳು ಈಗ ಕೇದಾರೇಶ್ವರ 
ದೇವಾಲಯದ ಪ್ರಾಕಾರದಲ್ಲಿವೆ. ಹಿಂದೆ ಹೇಳಿದ ವೀರಭದ್ರೇಶ್ವರ 
ದೇವಾಲಯದಲ್ಲಿರುವ ಶಿವ-ಪಾರ್ವತಿಯರ ವಿಗ್ರಹವೂ ಇಲ್ಲಿನದೇ. 
ಈ ದೇವಸ್ಥಾನ ಈಗ ತುಂಬ ಹಾಳಾದ ಸ್ಥಿತಿಯಲ್ಲಿದೆ. 


ಕೆ ದರ ಬಲ ಪಕ ಕ್ಷ ಒಂದು ವಿಶಾಲವಾದ ಹಾಳು ಘನದ. 
ಇದು ದೇವಸ್ಥಾನವಲ್ಲ. ಹಿಂದೆ ಒಂದು ವಿದ್ಯಾಪೀಠವು ಈ ದೇವಾ 
"ಲಯದ ಆಡಳಿತದಿಂದ ನಡೆಸಲ್ಪಡುತ್ತಿತ್ತು. ಆ ಕಾಲದಲ್ಲಿ ವಿದ್ಯಾ 
ಪ್ರಸಾರಕ್ಕಾಗಿ ಉಪಯೋಗಿಸುತ್ತಿ ಕದ್ದ ಸಭಾ ಭವನದಂತೆ ಇದು 
ಕಾಣುತ್ತದೆ. 

ಪಂಚಲಿಂಗೇಶ್ವರ ದೇವಸ್ಥಾನದ ಎಡಗಡೆಗೆ ಇರುವ ದೇವಾ 
ಲಯ € ಅನಂತಶಯನ ದೇವರದ್ದು. ಕ್ರಿ ಶ. ೧೦೬೦ರಲ್ಲಿ ಕಲಚುರಿ 
ವಂಶದ ಬಿಜ್ಜಳನ ಬಳಿ ದಂಡನಾಯಕನಾಗಿದ್ದ ಕೇಶಿಮಯ್ಯ 
ಕ ನನು ಈ ದೇವಸ್ಥಾನವನ್ನು ಕಟ್ಟಿ ಸಿದವನು. ಏಳು ಹೆಡಗಳ 
ಸರ್ಪದ ಮೇಲೆ ಮಲಗಿರುವ ವಿಷ್ಣು ಈ ಕಾಲನ್ನು ಲಕ್ಷ್ಮಿ 
' ಓತ್ತುತ್ತಿದ್ದಾಳೆ. ಹೊಕ್ಕುಳಲ್ಲಿನ ತಾವರೆಯಲ್ಲಿ ಬ ಕುಳಿತಿದ್ದಾನೆ. 
' ಮೇಲುಗಡ ಪ್ರಭಾವಳಿಯಲ್ಲಿ ಎಷ್ಟು ವಿನ ಜಾ ಅವತಾರಗಳ 
ಚಿತ್ರಗಳು ತುಂಬ ಸುಂದರವಾಗಿ ಕೆತ್ತಲ್ಪಟ್ಟಿವೆ. `ಈಗ ಈ ಗುಡಿ 
ಬಹಳವಾಗಿ ಹಾಳುಬಿದ್ದಿದೆ. 
1... ಪಂಚಲಿಂಗೇಶ್ವ ರ ಗುಡಿಯ ಹಿಂಭಾಗದಲ್ಲಿ ನೀಲಕಂಠೇಶ್ವರ 
' ಅಥವಾ ಶ್ರೀಕಂಠೇಶ್ವ ರನ ಗುಡಿಯಿದೆ. ಇದು ಕ್ರಿ. ಶ. ೧೦೩೬ರೆಲ್ಲಿ 
ನಿರ್ಮಿತವಾದ ದೇವಸ್ಥಾನವೆಂದು ಶಾಸನಗಳಿಂದ ಗೊತ್ತಾಗುತ್ತ ದೆ. 
ಇಲ್ಲಿರುವ ಲಿಂಗವನ್ನು" ಹಸುರು ಕಲ್ಲಿನಿಂದ ಮಾಡಿದ್ದಾರೆ. ಈ 
ದೇವಸ್ಥಾ ದದ ಎದುರಿಗೇ ಜಿಡ್ಡಿ ಕೆರೆಯಿದೆ. ಕೆರೆಯಲ್ಲಿ ಯಾವುದೋ 


೫ 
ಕೆ. 
ಹೊಸ್‌ 


24 


ಒಂದು ನಿರ್ದಿಷ್ಟ ಮಟ್ಟದಲ್ಲಿ ನೀರು ತುಂಬಿರುವಾಗ, ಆ ನೀರಿನಲ್ಲಿ" 
ಬಿದ್ದ ಸೂರ್ಯ ನ ಪ್ರತಿಬಿಂಬದ ಕಾಂತಿಯಿಂದಾಗಿ ಈ ಲಿಂಗವು 
ದಿನದ ಒಂದೊಂದು ಕಾಲದಲ್ಲಿ ಒಂದೊಂದು ಬಣ್ಣವಾಗಿ ' 
ಕಾಣುವುದೆಂದು ಹೇಳುತ್ತಾರೆ. 4 
ಇದರ ಪಕ್ಕದಲ್ಲಿ ಯೇ ಯೋಗೀಶ್ವರ ದೇವಾಲಯವಿದೆ. 3 
ಇದನ್ನು ಹನ್ನೊ ಂದನೇ ಶತಮಾನದಲ್ಲಿದ್ದ “ದೊಡ್ಡ ಅದ್ವೈತಮತ? 
ಪ್ರಚಾರಕರಾದ ಗುಣಗಳ ಎಂಬ ಯೋಗಿಗಳು “ಸ್ಥಾಪಿಸಿದರು ; 2 
ಕ್ರಿ.ಶ. ೧೦೭೧ರಲ್ಲಿ, ಚಾಲುಕ್ಯ ಚಕ್ರವರ್ತಿ ಶ್ರಿಭುವನಮಲ್ಲ ದೇವನ ಸ 
ಕಾಲದಲ್ಲಿ, ಅವನ ಸಂಧಿವಿಗ್ರಹಿಯಾದ (ಯುದ್ಧದ ವಿಚಾರದಲ್ಲಿ” 
ಮೇಲ್ವಿ ಚಾರಣೆ ವಹಿಸುವ ಮಂತಿ )) ಉದಯಾದಿತ್ಯ ನು ಈ ದೇವ § 
ಸಾ ನಕ್ಕೆ ದತ್ತಿಯೊಂದನ್ನು ಬಿಟ್ಟಿದ್ದಾನೆ. ಕಿ 
ಇದೇ ಕೆರೆಯ ದಂಡೆಯ ಮತ್ತೊಂದು ಕಡೆಯಲ್ಲಿ ಒಂದು ' 
ದೇವಾಲಯವಿದೆ. ಇದನ್ನು ಕಾಳಿಕಾಂಬ ದೇವಾಲಯವೆನ್ನುತ್ತಾರೆ. ' 
ಆನೆಯ ಸೊಂಡಿಲಿರುವ ಮನುಷ್ಯನ ಆಕಾರವನ್ನು ಪಡೆದಿರುವ" 
ವಿಗ್ರಹವೊಂದನ್ನು ಬಾಗಿಲುವಾಡದ ಮೇಲೆ ಕೆತ್ತಿದ್ದಾರೆ. ಗರ್ಭ ' 
ಗುಣ ಒಳಗಿರುವ ವಿಗ್ರಹವೂ ಇಂಥದೇ; ಆದರೆ « ಅದು ತುಂಬ ಕ 
ದೊಡ್ಡದು. ಈ ದೇವಸ್ಥಾ ನದ ಗೋಡೆಗೆ ಒರಗಿಸಿರುವ ಒಂದು ' 
ಶಿಲ್ಪ ಸುಂದರವಾದುದು. ಒಂದು ಹಸು ಲಿಂಗವೊಂದರ ಮೇಶೆ | 
ತಾನೇ ತಾನಾಗಿ ಹಾಲು ಸುರಿಸುತ್ತಿರುವ ಚಿತ್ರವದು. 4 
ತ್ಯ 
3 


ಈ ಮೇಲಿನ ವರ್ಣನೆಯೆಲ್ಲವೂ ಶಿವ ಹಾಗೂ ವಿಷ್ಣು ವಿನ" 
ದೇವಸ್ಥಾನಗಳಿಗೆ ಸಂಬಂಧಪಟ್ಟದ್ದು. ಬಳ್ಳಿಗಾವೆಯು ಸರ್ವಧರ್ಮ ' ತ 
ಗಳಿಗೂ "ಆಶ್ರಯವಿಶ್ತಿದ್ದ ಪಟ್ಟಣ. ಈ ವಿಷಯವು ಇಲ್ಲಿರುವ ' 
ನಾನಾ ಧರ್ಮಗಳಿಗೆ ಸಂಬಂಧಿಸಿದ ದೇವಸ್ಥಾನಗಳಿಂದಲೇ. ವ್ಯಕ್ತ 
ವಾಗುತ್ತದೆ. ಬಳ್ಳಿಗಾವೆಯ ಒಳಗೂ ಹೊರಭಾಗದಲ್ಲೂ ಅನೇಕೆ 
ಜಿನಪ್ರತಿಮೆಗಳನ್ನು ಕಾಣುತ್ತೇವೆ. ಆ ಪ್ರತಿಮೆಗಳಿರುವ ಜಾಗ 


| ರ | PA 4 | 


ಬಳಿ ಸಗಾವೆ 


25 


ಗಳಲ್ಲಿ ಕೆಲವು ಕಡೆಗಳಲ್ಲಾದರೂ ಹಿಂದೆ ಜೈನ ಬಸದಿಗಳಿದ್ದರಬೇಕು. 
ಈಗ ಚೌಕಿಮಠ ಎಂದು ಕರೆಯುವ ಕಡೆ ಒಂದು ಜಿನಪ್ರತಿಮೆ ಕೈ 
ಕಾಲು ಮುರಿದುಕೊಂಡು ಬಿದ್ದಿದೆ. ಅದರ ಉದ್ದ ಹತ್ತು ಅಡಿ, 
ಅಗಲ ಸುಮಾರು ನಾಲ್ಕು ಅಡಿಗಳು. ಇದನ್ನು ಕ್ರಿ. ಶ. ೧೦೭೭ 
ರಲ್ಲಿ ಬಳ್ಳಿಗಾವೆಯ ಹತ್ತಿರವಿರುವ ಬಂದಳಿಕೆಯ ನಾಗಿಯಕ್ಕನ 
ಸಹೋದರನಾದ ಚಾವುಂಡ ದಂಡಾಧಿಪತಿಯು ನಿರ್ಮಿಸಿದನೆಂದು 
ಹೇಳುತ್ತಾರೆ. ಈ ಪ್ರತಿಮೆ ತುಂಬ ಸುಂದರವಾದುದು. ಮಂದ 
ಹಾಸ ಮತ್ತು ಗಾಂಭೀರ್ಯಗಳಿಂದ ಕೂಡಿ ಪ್ರತಿಮಾಯೋಗದಲ್ಲಿ 
(ಎಂದರೆ ವಿಗ್ರಹದ ಹಾಗೆ ನಿಶ್ಚಲವಾಗಿ ನಿಂತು ತಪಸ್ಸು ಮಾಡು 
ವುದು)ನಿಂತಿರುವ ಮೂರ್ತಿ ಶ 5 ವಣಬೆಳ್ಲೊ ಳದ ಗೊಮ್ಮ ಟೇಶ್ವರನ 
ವಿಗ್ರಹವನ್ನು ನೆನಪಿಗೆ ತರುತ್ತ ದೆ. ಇಲ್ಲಿ ಹಿಂದೆ ಕಟ್ಟಡವಿದ್ದ 
ಗಳಿವೆ. ಇಲ್ಲ ಮಲ್ಲಿಕಾ `` ಶಾಂತಿನಾಥ ಬಸದಿಯೂ ಒಂದು 
ಜೈನ ವಿದ್ಯಾಲಯವೂ ಇತ್ತೆಂದು ಕೆಲವರು ಹೇಳುತ್ತಾರೆ. 

ಜನರು ಈ ವಿಗ್ರಹವನ್ನು ಬೇತಾಳ ಎಂದು ಕರೆಯುತ್ತಾರೆ. 
ಮಕ್ಕಳಿಗೆ ಕಾಯಿಲೆಯಾಗಿದ್ದರೆ ಈ ಪ್ರತಿಮೆಗೆ ಹರಸಿಕೊಂಡು 
ಅದರ ಹೊಕ್ಕುಳಿನಲ್ಲಿ ತಲೆಯ ಮೇಲೆ “ಎಣ್ಣೆ ಯನ್ನು ಹಾಕಿದರೆ 
ಕಾಯಿಲೆ ವಾಸಿಯಾಗುವು ದೆಂಬ ನಂಬಿಕೆಯಿದೆ. ಮಕ್ಕಳು ಹಟ 
ಮಾಡಿ ಅಳುತ್ತಿದ್ದರೆ ಇದಕ್ಕೆ ಹೇಳಿಕೊಂಡರೆ ಅವು ಹಟ 
ನಿಲ್ಲಿಸುತ್ತ ವೆಂಬ ನಂಬಿಕೆಯ ಇದೆ. 

ಹಿಂದೆ ಕನ್ನಡನಾಡಿನಲ್ಲಿ ಬೌದ್ಧಧರ್ಮ ಜನಪ್ರಿಯವಾಗಿ 
ತ್ರೆಂದು ಕಾಣುತ್ತದೆ. ಬಳಿ ಗಾವೆಯಲ್ಲಿಯೂ ತಾರಾಭಗವತಿ 
ಯೆಂಬ ಬೌದ್ಧ ದೇವತೆಯ ವಿಗ್ರಹವೊಂದು ಸಿಕ್ಕಿದೆ. ಚಾಳುಕ್ಯ 
ತ್ರೈಲೋಕ್ಕಮಲ್ಲನ ಕಾಲದಲ್ಲಿ “ಸಾಡಪೆರ್ಗಡಯಾಗಿದ್ದ ಸಹವಾಸಿ 
ಹೆೆಪಚಟ್ಟಿಯ "ಹೆಂಡತಿಯಾದ ನಾಗಿಯಕ್ಕ ಎಂಬುವಳು ಕ್ರಿ. ಶ. 
೧೦೬೭ರಲ್ಲಿ ಈ ವಿಗ್ರಹವನ್ನು ಮಾಡಿಸಿದಳು. ಹಾಗೆಯೇ ಕ್ರಿ. ಶ 


ತ. pa ಸ 


RO ಲ ಲ್‌ ೌ ಟಟ ಟ್ರ ಕ್‌ 


4 


ಗೊಮ್ಮಟೇಶ್ವರ ವಿಗ್ರಹ 


ತಾನ 


೦೬೫ರಲ್ಲಿ, ಚಾಲುಕ್ಕ ಚಕ್ರವರ್ತಿ ಆಹವಮಲ್ಲನ ಕಾಲದಲ್ಲಿ 
es ಯ ಉಷಾ (0 ಸರ್ವದಂಡನಾಯಕರ ಮುಖ್ಯ ನೂ 
ಆದ ರೂಪ 'ಭಟ್ಟಯ್ಯನೆಂಬುವನು ಜಯಂತಿಯೆಂಬ ಜಾಗದಲ್ಲಿ 
ಬುದ | ವಿಹಾರವೊಂದನ್ನು ನಿರ್ಮಿಸಿದನೆಂದು ಶಾಸನವೊಂದರಲ್ಲಿ 
ಹೇಳಿದೆ. ಆದರ ಈ ಎಹಾರವಿದ್ದ ಸ್ಥಳವಾವುದೆಂದು ಹೇಳಲು 
ನಮಗೆ ಈಗ ಯಾವ ಕುರುಹುಗಳ ಇಲ್ಲ. 
ಜು ಜಿಡ್ಡಿಕೆರೆಗೆ ಸ ದೂರದಲ್ಲಿ, "ಹತ್ತು ಅಡಿ ಎತ್ತರದ 
ವೇದಿಕೆಯ ಮೇಲೆ ಸುಮಾರು ಮೂವತ್ತು “ಮೂವತ್ತೆರಡು ಅಡಿ 
ಎತ್ತರದ ಒಂದು ಸ್ತಂಭವಿದೆ. ಇದು ಬಂದು ವಿಜಯಸ್ತಂಭ ; 
ಭೇರುಂಡೇಶ್ವರ ಸ್ತಂಭವೆಂದು ಇದಕ್ಕೆ ಹೆಸರು. ಇದನ್ನು ಚಾಲುಕ್ಯ 
ಚಕ್ರ ವರ್ತಿಯಾದ ತ್ರೈ ಲೋ " ಮಲ್ಲನ ಕಾಲದಲ್ಲಿ 
'ಚಾವುಂಡರಾಯರಸ ಎನ ವವನು ಜು ಕ್ರಿ.ಶ. ೧೦೪೦ರಲ್ಲಿ 
ತನ್ನ ವಿಜಯದ ಸ್ಮಾರಕವಾಗಿ ಸ್ಥಾಪಿಸಿದ. ಯ ಮೇಲೆ 
ಒಂದು ಸುಂದರವಾದ ಗಂಡಭೇರುಂಡದ ವಿಗ್ರಹವಿದೆ. ನಾಲು 
ಅಡಿ ಎತ್ತರದ ಈ ವಿಗ್ರಹವು ಒಂದೇ ಘಾನ ಕದಲಿ ಹೊರಟ 
'ಎರಡು ಗಿಡಗದ ತಲೆಗಳನ್ನು ಹೊಂದಿದೆ. ಈ ಸ್ತಂಬವನ್ನು 
ಮೈಸೂರಿನ ಮಹಾರಾಜರಾಗಿದ್ದ ನಾಲ್ವಡಿಕೃಷ್ಣರಾಜ 'ಓಡೆಯರು 
ಜೀರ್ಣೋದ್ಧಾರ ಮಾಡಿಸಿದರು. ಈ ಗಂಡಭಿರುಂಡ ವಿಗ್ರಹ 
' ಮೊದಲಿನದಲ್ಲಿ ; ತಮ್ಮ ಲಾಂಛನವಾದ ಇದನ್ನು ಮೈಸೂರಿನ 
' ಶಿಲ್ಪಿ ಗಳೊಬ್ಬ! ರಿಂದ ಮಾಡಿಸಿ ಇಲ್ಲಿ ಮಹಾರಾಜರು ಸ್ಥಾ ಖದರು. 
ಸ ಇವುಗಳಲ್ಲದೆ. ಬಳ್ಳಿಗಾವೆಯಲ್ಲಿ ಆರು ವೀರಶೈ ವ ಮಠಗಳಿದ್ದ ವು. 
ಅವುಗಳೆಂದರೆ ಹೊಸಮಠ, ಆರಿದೆ ಕ್ರೀಮಠ, ವಿರಕ್ತಮಠ, "ಕಲ್ಲು 
ಮಠ, ಕಾಶೀಮಠ ಮತ್ತು ಸಮಯಾಚಾರಮಠ. 
ಬಳ್ಳಿಗಾವೆಯು ಎಷ್ಟು ದೊಡ್ಡ ಧಾರ್ಮಿಕ ಕೇಂದ್ರ 
' ವಾಗಿದ್ದಿತೋ ಅಷ್ಟೇ ದೊಡ್ಡ ವಿದ್ಯಾಭ್ಯಾಸದ ಕೇಂದ ವಾಗಿಯೂ 


ಬಳ್ಳಿಗಾವೆ 29 


ಇತ್ತು. ಇಲ್ಲಿ ಮೂರು ಪುರಗಳೂ ಐದು ಮಠಗಳೂ ಏಳು ಬ್ರಹ್ಮ 
ಪುರಿಗಳೂ "ಅನೇಕ ಅಗ್ರಹಾರಗಳೂ ಇದ್ದುವು. ಕೆಲವು ಜೈನ 
ಬಸದಿಗಳೂ ಬೌದ್ಧ ವಿಹಾರಗಳು ಕೂಡ ವಿದ್ಮಾಕೇಂದ್ರಗಳಾಗಿದವು. 
ಹಿಂದಿನ ವಿದ್ಯಾಭ್ಯಾಸದ ಕೇಂದ್ರಗಳನ್ನು ಘಟಕಾಸ್ಲಾನ, ಅಗ್ರಹಾರ, 
ಬ್ರಹ್ಮಪುರಿ ಎಂಬ ಹೆಸರುಗಳಿಂದ ಕರೆಯುತ್ತಿದ್ದರು. ಘಟಕಾಸ್ಥಾನ 
ಗಳಲ್ಲಿ ಮುಖ್ಯವಾಗಿ ಮತ ಧರ್ಮಗಳಿಗೆ ಸಂಬಂಧಪಟ್ಟ ತಹ 
ವಿದ್ಯ ಯನ್ನು ಹೇಳಿಕೊಡುತ್ತಿದ್ದರು. ಅಗ್ರಹಾರಗಳಲ್ಲಿ ಹೆಚ್ಚು ಜನ 
ಬ್ರಾಹ್ಮಣರುಗಳು ಇರುತ್ತಿದ್ದರೂ, ಇಲ್ಲಿ ಇತರರಿಗೂ ಅವಕಾಶ 
ಏರುತ್ತಿತ್ತು. ಸಾಮಾನ್ಯವಾಗಿ ವಿದ್ಯಾವಂತರಾದ ಕೆಲವು ಬ್ರಾಹ್ಮಣ 
ಕುಟುಂಬಗಳಿಗೆ ಒಂದು ಕಡೆ ಮನೆಗಳನ್ನು ಕಟ್ಟಿ ಸಿಕೊಟ್ಟು ಅವರ 
ಜೀವನಕ್ಕೆ ದತ್ತಿಯನ್ನು ಬಿಡುತ್ತಿದ್ದರು. ಆ ಊರಿನ ಆದಯವೆಲ್ಲ 
ಬ್ರಾಹ್ಮ ಣರಿಗೇ ಸೇರುತ್ತಿತ್ತು. ಹೀಗೆ ಅವರು ಹೊಟ್ಟೆ ಪಾಡಿನ 
ಬುಗ್ಗೆ ಹೆಚ್ಚು ಕಷ್ಟಪಡದೆ ತಮ್ಮ ವಿದ್ಯೆಯ ಬಗ್ಗೆ ಯೋಚಿಸಲು 
ಅವಕಾಶ ವರೆತ್ತಿತ್ತು. ತಾವು ಹಚ್ಚು ಹೆಚ್ಚು ಜ್ಞಾ ನವನ್ನು 
ಪಡೆಯುವುದು, ಶಿಷ್ಯರಿಗೆ ವಿದ್ಯೆಯನ್ನು 'ಬಾನಮುಡುವುದು- ಇವೇ 
ಇವರ ಮುಖ್ಯವಾದ ಕರ್ತವ್ಯ ಗಳು. ಬ್ರಹ್ಮಪುರಿಗಳೆಂಬುವು 
ದೊಡ್ಡ ದೊಡ ನಗರ ಅಥವಾ ಪಟ್ಟಣಗಳಲ್ಲಿ ಬ್ರಾಹ್ಮಣರು 
ವಾಸಿಸುತ್ತಿದ್ದ ವಿಭಾಗಗಳು. ಇವು ಕೂಡ ವಿದ್ಯೆಯ ಕೇಂದ್ರ 
ಗಳಾಗಿದ್ದವು. ಇಷ್ಟೆ € ಅಲ್ಲದೆ ಹಲವಾರು ದೇವಸ್ಥಾ ನಗಳಲ್ಲಿಯೂ 
ವಿದ್ಯೆಯನ್ನು ಹೇಳಿಕೊಡುವ ನ್ಯ ವಸ್ಥೆಯಿತ್ತು. ಇಪ್ರೆಗಳನು ಮಠ 
ಗಳೆಂದು ಕರೆಯುತ್ತಿದ್ದರು. ಈಗಲೂ ಕೂಡ ಶ ಂಗೇರಿ, ಉಡುಪಿ, 
ಸಿದ್ಧ ಗಂಗಾ ಮುಖ ಂತಾದ ಕ್ಷೇತ್ರಗಳಲ್ಲಿ ಸಂಸ್ಕೃತ " ಪಾಠಶಾಲೆಗಳನ್ನು 
ದೇವಸ್ಥಾ ನದವರು ನಡೆಸುವುದನ್ನು ನೀವು ಕಾಣಬಹುದು. ಹಳ್ಳಿ 
ಗಳಲ್ಲಿ ಈಗಲೂ ಪಾಠಶಾಲೆಗಳನ್ನು ಮಠಗಳೆಂದೇ ಕರೆಯುತ್ತಾರೆ. 
ವಿದ್ಯಾರ್ಥಿಗಳು ವಿದ್ಯೆಯನ್ನು ಕಲಿಯುವ ಆಸೆಯಿಂದ 


p ಇತ್ತ ಹ : 
( OR x ಸ 
; ್ಳಗಾವೆ ' ಈ 


ರ ದೂರದ ಸ್ಥಳಗಳಿಂದ ಬರುತ್ತಿದ್ದರು. ಅಂತಹ ಮಠ 
ಕ Ms ಗುರುಗಳ ಕೀರ್ತಿ ಹೆಚ್ಚಿದಂತೆಲ್ಲ ಆ ಮಠಗಳಿಗೆ ಬರುವ 
¢ ದ್ಯಾರ್ಥಿಗಳ ಸಂಖ್ಯೆಯೂ ಹೆಚ್ಚು. ಎಲ್ಲಿ ತುಂಬು ದೊಡ್ಡ 
ಫಿ ವಿದ್ವಾಂಸ ಸರು ಆಚಾರ್ಯರಾಗಿರುತ್ತಿದ್ದರೋ ಅಂತಹ ವಿದ್ಯಾ 
ದ್ರ ಗಳ ಕೀರ್ತಿ ಎಲ್ಲ ಕಡೆಯೂ ಹಠಡುತ್ತಿ ತ್ತು ; ಇಂತಹ ಕಡೆ 
ಛಲ ವಿದ್ಯೆ ಕಲಿಯಬೇಕೆಂದು ಬೇರೆಯ ದೇಶಗಳಿಂದಲೂ 
ದ್ಯಾರ್ಥಿಗಳು ಬರುತ್ತಿದ್ದರು. ಅಂತಹ ಮಠಗಳಿಗೆ ಜನರೂ 
ಜನೂ ಸಹಜವಾಗಿಯೇ ಹೆಚ್ಚು ಹೆಚ್ಚು ಸಹಾಯವನ್ನು 
ಡುತ್ತಿದ್ದರು. 
ಈಗಿನ ಶಾಲೆ ಕಾಲೇಜುಗಳಲ್ಲಿ ಹೇಗೆ ಹಲವಾರು ಶಾಸ್ತ್ರ 
ಗಳನ್ನು ಕಲಿಸುವ ಏರ್ಪಾಡಿದೆಯೋ ಆಗ್ಗೆ ಸಹ ಹಲವಾರು 
ವಿಷಯಗಳನ್ನು ಹೇಳಿಕೊಡುವ ಅನುಕೂಲತೆಯಿರುತ್ತಿತ್ತು. 
ಹು ಹಿಂದೆ ವಿದ್ಯಾಕೇಂದ್ರಗಳಲ್ಲಿ ಕಲಿಸಿಕೊಡುತ್ತಿದ್ದ ವಿಷಯಗಳು 
ಹತ್ತು. ಅವುಗಳು ಯಾವುವೆಂದರೆ, ಯಗ್‌, ಯಜುಸ್‌, ಸಾಮ 
ತ್ತು ಅಥರ್ವಣ ಎಂಬ ನಾಲ್ಕು ವೇದಗಳು ; ಮತ್ತು ಅವು 
ಳಿಗೆ ಸಂಬಂಧಿಸಿದ ಶಿಕ್ಷೂ, ವ್ಯಾಕರಣ, ಛಂದಸ್ಸು, ನಿರುಕ್ತ, 
ಜ್ಯೋತಿಷ ಮತ್ತು ಕಲ್ಪಗಳೆಂಬ ಆರು ವೇದಾಂಗಗಳೆ. ಜ್ಞಾನದ 
| ಶಾಖೆಗಳು ಬೆಳೆದಂತೆಲ್ಲ ಹೆಚ್ಚು ಹೆಚ್ಚು ಸಂಖ್ಯೆಯ ಶಾಸ್ತ್ರ ಗಳನ್ನು 
6 ಆಗಿನ ಕಾಲದ ಪಾಠಶಾಲೆಗಳಲ್ಲಿ ಹೇಳಿಕೊಡುತ್ತಿ ದ್ದರು. ಹಾಗಾಗಿ, 
| ಮುಂದೆ ವಿಷಯಗಳ ಸಂಖ್ಯೆ ನ ಹತು ಪುರಾಣಗಳು, 
ನರ್ಮಶಾಸ್ತ್ರ ಇವುಗಳೂ, ಪವೇದಗಳೆಂದು ಹೆಸರಾಗಿದ್ದ 
ತ ಬರ್ವೇದ, ಧನುರ್ವೇದ, > ೇಂಗುಗಿತ ಮತ್ತು 
ಹ್ಞಾ _ಪತ್ಯೋಪವೇದ (ತಾಂತ್ರಿಕ ವಿಷಯಗಳು)- ಇವುಗಳು. ಇವು 
ಕ ಗಳಲ್ಲ ದೆ ಕಾವ್ಯ-ನಾಟಕ ಮುಂತಾದವುಗಳನ್ನೂ ಹೇಳಿ 
1 ಕೊಡುತ್ತಿದ್ದರು. ಇವೆಲ್ಲ ಸಾಮಾನ್ಯವಾಗಿ ಸಂಸ್ಕೃತಭಾಷೆಯಲ್ಲಿ 


32 ಬಳಿ ಗಾವ 


ನಡೆಯುತ್ತಿತ್ತು. ಆದರೆ ಮುಂದೆ ಮುಂದೆ ಕನ್ನಡ ಭಾಷೆಯ 
ವಿದ್ಯಾಭ್ಯಾಸಕ್ಕೂ ಹೆಚ್ಚು ಪ್ರಾಶಸ್ತ ದೊರೆಯಿತು. ಈಗ 
ಹೇಳಿದುವೆಲ್ಲ ಹೆಚ್ಚಿನ ವಿದ್ಯೆ ಯ ನ್ನು ಪಡೆಯಬಹುದಾದ 
ಸ್ಥಳಗಳು. ಅನೇಕ ಸಂಖ್ಯೆಯಲ್ಲಿ ಪ್ರಾಥಮಿಕ ಪಾಠಶಾಲೆಗಳೂ 
ಇದ್ದವು. 
ಈಗಿನ ಶಾಲೆಗಳಲ್ಲಿರುವ ಹಾಗೆಯೇ ಆಗಲೂ ಯಾವ 
ಯಾವ ಕಾರಣಕ್ಕಾಗಿ ರಜೆ "ಕೊಡಬೇಕು ಎಂದು ನಿಗದಿಯಾಗಿತ್ತು. 
ರಜೆಯನ್ನು ಆಗ 'ಅನಧ್ಯಯನ' ಎಂದು ಕರೆಯುತ್ತಿದ್ದರು. 
ಈಗಿನಂತೆ ಪರೀಕ್ಷೆಗಳೂ ನಡೆಯುತ್ತಿದ್ದವು.  ಪರೀಕ್ಷಯಲ್ಲಿ 
ಉತ್ತೀರ್ಣರಾಗಿ ಎದ್ಯಾಭ್ಯಾಸವನ್ನು ಮುಗಿಸಿದ ವಿದ್ಯಾರ್ಥಿಗಳನ್ನು 
"ಸ್ನಾತಕ' ಎಂದು ಕರೆಯುತ್ತಿದ್ದರು. ದೂರದ ಊರಿನಿಂದ 
ಓದುವುದಕ್ಕಾಗಿ ಬರುವ ವಿದ್ಯಾರ್ಥಿಗಳಿಗೆ ಈಗ ವಿದ್ಯಾರ್ಥಿ 
ನಿಲಯಗಳು ಹೇಗೋ ಹಾಗೆಯೇ ಆಗಲೂ ವಿದಾ ರ್ಥಿಗಳಿಗೆ 
ಊಟ, ಇರಲು ವಾಸಸ್ಥಳ ಇವುಗಳನ್ನು ಒದಗಿಸುತ್ತಿದ್ದರು. 
ಕೆಲವು ವಿದ್ಯಾಕೇಂದ ಗಳಲ್ಲಿಯೇ ವಿದ್ಯಾರ್ಥಿನಿಲಯಗಳಿರುತ್ತಿದ್ದವು. 
ಮತ್ತೆ ಕೆಲವು ಶ್ರೀಮಂತರು ವಿದ್ಯಾರ್ಥಿಗಳ ಆಹಾರ, ಬಟ್ಟೆ. 
ವಾಸಸ್ಥಳ ಮುಂತಾದುವುಗಳಿಗೆ ಸಹಾಯ ಮಾಡುತ್ತಿದ್ದರು. 
ಬಳ್ಳಿಗಾವೆ ಉನ್ನತ ವಿದ್ಯಾಭ್ಯಾಸಕ್ಕೆ ತುಂಬ ಹೆಸರುವಾಸಿ 
ಸಿ ಪ್ರದೇಶವಾಗಿತ್ತು. ಇಲ್ಲಿ 'ಮೊದಲು ಪಂಚಮಠ, ಹಿರಿಯ 
ಮಠ, 'ಇಪಂಚಲಿಂಗಮಠ, ಭೇರುಂಡೇಶ್ವರ ಮಠ ಮತ್ತು ತ್ರಿಪು 
ರಾಂತಕ ಮಠಗಳೆಂಬ ಐದು ಮಠಗಳಿದು ವು. ಹನ್ನೊಂದನೆಯ 
ಶತಮಾನದ ಕೊನೆಯಲ್ಲಿ ಕೇದಾರೇಶ್ವರ ಮಠ ಅಥವಾ ಕೋಡಿಯ 
ಮಠವು ಸ್ಥಾ ಪಿತವಾಯಿತು. ಹಃ "ಮಠಗಳಲ್ಲಿ ತುಂಬ ದೊಡ್ಡ 
ಎದ್ವಾ ಂಸರಾದವರು ಉಪಾಧ್ಯಾಯರಾಗಿದ್ದ ರು. ಈ ಎಲ್ಲ ಮಠ 


& 


ಹಟ ಆ ಇಲಗ ರ್‌ od ಒಸಗೆ ಘಟ ಟೆ ಸಾಕೆ ಟ್ಟ ಟೇ T 2, ಗಾ | ಇತ್ತೆ py 
RN CT ಟಟ ಧಲಡೃ ್ಲೌಲೇೇ * 


ಬಳಿ )ಗಾವೆ 33 


ಗಳೂ ಯಾವ ಯಾವ ದೇವಸ್ಥಾ ನಗಳ ಆಡಳಿತಕ್ಕೆ ಸೇರಿದ್ದವು 
ಎಂದು ಈಗ ಹೇಳುವುದಕ್ಕೆ ಸಾಧ್ಯವಿಲ್ಲ. 

ಮೇಲೆ ಹೇಳಿದ ಮಠಗಳಲ್ಲೆಲ್ಲ ತುಂಬ ಪ್ರಖ್ಯಾತವಾದು 
ದೆಂದರೆ ಕೇದಾರೇಶ್ವರ ಮಠ. ಇದು ಕೋಡಿಯ ಮಠ ಎಂಬ 
ಹೆಸರನ್ನೂ ಪಡೆದಿತ್ತು. ಹಿಂದೆ ಹೇಳಿದ ಕೇದಾರೇಶ್ವರ ದೇವ 
ಸ್ಥಾನವೇ ಈ ಮಠವಿದ್ದ ಸ್ಥಳ. ತಾವರೆಗೆರೆಯ ಕೋಡಿಯ 
ಹತ್ತ, ರವೇ ಈ ಮಠವಿದ್ದು ದರಿಂದ ಇದಕ್ಕೆ ಕೋಡಿಯಮರಠವೆಂಬ 
ಹೆಸರು ಬಂದಿರಬೇಕು. ಕೇದಾರೇಶ ರ ದೇವಾಲಯದ ಗೋಪುರ 
ಗಳು ಆ ಕಾಲಕ್ಕೆ ಚಿನ್ನದ ಕಳಸಗಳಿಂದ ಕೂಡಿ ತುಂಬ ಸುಂದರ 
ವಾಗಿದ್ದವು. ಚಕ್ರವರ್ತಿಯಾಗಲೀ, ಇತರ ರಾಜರುಗಳಾಗಲೀ 
ಯುದ್ಧ ಕ್ಕಾ ಯೋ ಅಥವಾ ಇತರ ಕಾರ್ಯಗಳಿಗಾಗಿಯೋ 
ಜಗ ಮಾರ್ಗಮಧ್ಯ ದಲ್ಲಿ ಬಳಿ ಗಾವೆಯಲ್ಲಿಯೇ ಬಿಡಾರ 
ಮಾಡುತ್ತಿದ್ದರು. ಅವರೆಲ್ಲ ಈ ದೇವಾಲಯದಲ್ಲಿ ನಡೆಯುವ 
ಧಾರ್ಮಿಕ ಚಟುವಟಿಕೆಗಳನ್ನು ನೋಡುತ್ತಿದ್ದರು. ಅಲ್ಲಿ ಅನ್ನದಾನ 
ನಡೆಯುವ ರೀತಿ, ವಿದ್ಯಾ ರ್ಥಿಗಳಿಗೆ ವಿದಾ ಭ್ಯಾಸಕ್ಕೆ. ಅನುಕೂಲ 
ಗಳನ್ನು ಮಾಡಿಕೊಟ್ಟಿರುವ ರೀತಿ ಇವುಗಳನ್ನು ಕಣ್ಣಾ ರೆ ಕಂಡು 
ಆ ಮಠದ ಬಗ್ಗೆ ತುಂಬ ಗೌರವ ಉಂಟಾಗುತ್ತಿತ್ತು. "ಮಠಕ್ಕಾ ಗಿ 
ಅವರಲ್ಲಿ ಕೆಲವರಾದರೂ ದತ್ತಿಗಳನ್ನು ಕೊಡುತ್ತಿ ದ್ದ ರು. ಅನೇಕ 

ಜರು ಶ್ರೀಮಂತರು ಈ ಮಠಕ್ಕೆ ದತ್ತಿಗಳನ್ನು ಬಿಟ್ಟ ವಿಷಯ 
Bed ಬರುತ್ತದೆ. 

ದಕ್ಷಿಣ ಕೇದಾರವೆಂದು ಹೆಸರಾದ ಇಲ್ಲಿ ಶಿವಲಿಂಗ ಪೂಜೆ 
ಯಿಂದ ಭೂಮಿಯೇ ರೋಮಾಂಚನಗೊಂಡಂತೆ ಪೆ ಪೈರುಪಚ್ಚೆ ಗಳು 
ನೇರವಾಗಿ ನಿಂತಿರುತ್ತಿದ್ದವು. ಇಲ್ಲಿ ಶೈವ ಬ್ರಹ್ಮ ಚಾರಿಗಳು ತಮ್ಮ 
ಅನುಷ್ಕಾ ನವನ್ನು ಮಾಡುತ್ತಿ ದ್ದ ರು; " ಡು: ಯಗ್‌, ಯಜುರ್‌, 
ಸಾಮ ಮೆತ್ತು ಅಥರ್ವವೇದಗಳನ್ನೂ ಆರು ವೇದಾಂಗಗಳನ್ನೂ 


ಆ ಬಂ ಜು ಗ್‌ ಒಂ ಸ 
8 


34 ಬಳ್ಳಿ ಗಾವೆ 
ಅಭ್ಯಾಸ ಮಾಡಿಸುವ ಸ್ಥಳವಾಗಿತ್ತು; ನ್ಯಾ ಯ, ವೈ ಶೇಷಿಕ, 
ಸಾಂಖ್ಯ,ಬೌದ್ಧ ಮುಂತಾದ ಆರು ದಶ ೯ನಗಳನ್ನು ಕಲಿಸುವ ಸ ಸ ಸಳ 
ಎದು ; ಕೌಮಾರ, ಪಾಣಿನೀಯ, ಶಾಕಟಾಯನ, ಶಬ್ದಾ ನುಶಾಸನ 
ಮುಂತಾದ ವ್ಯಾಕರಣಗಳನ್ನು ಇಲ್ಲಿ ಕಲಿಸುತ್ತಿ ದ್ದರು? ; ಲಕುಳ, 
ಪತಂಜಲಿ ಮುಂತಾದವರ ಯೋ 'ಗಶಾಸ ಸ್ತ್ರಗ ಛ ನ್ನು ಅಭ್ಯಾಸ 
ಮಾಡಲು ಇಲ್ಲಿ ಅವಕಾಶವಿತ್ತು ಹದಿನೌಟು ಪುರಾಣಗಳೂ, 
ಧರ್ಮಶಾಸ್ತ್ರಗಳೂ ಎಲ್ಲ ರೀತಿಯ ಕಾವ್ಯ ನಾಟಕ-ನಾಟಿಕಾ 
ಮುಂತಾದ ನಾನಾ ಜ್ಞಾನಶಾಖೆಗಳು ಇಲ್ಲಿ ಅಭ್ಯಾಸಕ್ಕಾಗಿ 
ಇದು ವು; ಈ ಸ್ಥಳದಲ್ಲಿ ಬಡವರಿಗೆ, ಅನಾಥರಿಗೆ, ಕುಂಟರು- 
ಕುರುಡರಿಗೆ, ಮೂಕರಿಗೆ, "ಕತೆ ಹೇಳಿ ಜೀವಿಸುವವರಿಗೆ, ಹಾಡು 
ಗಾರರಿಗೆ,, ಕೊಳಲು-ಮೃದಂಗಗಳ ವಾದಕರಿಗೆ, ನರ್ತಕರಿಗೆ, 
ಹೊಗಳುಭಟ್ಟರಿಗೆ, ಬತ್ತಲೆ ಜನರಿಗೆ, ಗಾಯಗೊಂಡ ಜನರಿಗೆ, ಕಿ 
ಕ್ಷಪಣಕರೆನಿಸಿದ್ದ ಜೈನ ಸನ್ಯಾಸಿಗಳಿಗೆ ಏಕದಂಡಿ, ತ್ರಿದಂಡಿ, ಹಂಸ * 
ಮತ್ತು ಪರಮಹಂಸ ಎಂಬ ನಾಲ್ಕು ರೀತಿಯ ಬ್ರಾಹ್ಮಣ ಸನ್ಯಾಸಿ 
ಗಳಿಗೆ ಹಾಗೂ ನಾನಾ ಪ್ರದೇಶಗಳಿಂದ ಬಂದ ಭಿಕ್ಷುಕರಿಗೆ ಅನ್ನ 
ದಾನವು ನಡೆಯತ್ತಿದ್ದಿತು. ಬಡವರಾದ ನಾನಾ ರೋಗಿಗಳಿಗೆ " 
ಉಚಿತವಾಗಿ . ಚಿಕಿತ್ಸೆ ನಡೆಸುತ್ತಿದ್ದರು, ಶುಶ್ರೂಷೆ ಮಾಡು 
ತ್ತಿದ್ದರು ; ಒಟ್ಟಿನಲ್ಲಿ, ಇದು ಎಲ್ಲ ರೀತಿಯ ಜನರಿಗೂ ಅಭಯ ' 
ಕತ ಸ ಸ್ಥಳವಾಗಿತ್ತು. 
ಮೇಲೆನ ವರ್ಣನೆ ಒಂದು ಶಾಸನದಲ್ಲಿ ಬರುತ್ತದೆ. ಈ 
ಶಾಟ ಬರೆದ ಕವಿ ಕೋಡಿಯ ಮಠದ ಚಟುವಟಕೆಗಳ ಬಗ್ಗೆ 
ಲ್ಪ ಉತ್ಪ್ರೇಕ್ಷೆ ಮಾಡಿರಬಹುದು. ಆದರೆ ಅಲ್ಲಿ ನಡೆಯುತ್ತಿ ದ್ದ 
ಫಾ ಬ ರೀತಿಯ ಚಟುವಟಿಕೆಗಳನ್ನು ಈ ವರ್ಣನೆಯಿಂದ ತಿಳಿಯ 
ಬಹುದು. ಅಲ್ಲಿಯ ಕಾರ್ಯ- ಚಟುವಟಿಕೆಗಳನ್ನು ಐದು ಭಾಗವಾಗಿ 
ಎಂಗಡಿಸಬಹುದು : (೧) ಕೇದಾರೇಶ್ವರಲಿಂಗದ ಪೂಜೆಗೆ ಅಲ್ಲಿ 


(yh kk ಕ A) pe ಗ್‌ ಕ 
ಎಡ ಗೋವ ಗ NLR TG ಲ ಲ ಲಅಚ ಅಆ Me ಕಳ ಚ 


ತ 


3 'ವ್ಯವಸ್ಥೆಯಿದ್ದಿತ ಘಃ (3) ಶೈ ವ ಬ್ರಹ್ಮಚಾರಿಗಳಿಗೆ ವಸತಿಯನ್ನು 
ಓದಗಿಸಿಕೊಟ್ಟು ಅವರ ಧಾರ್ಮಿಕ ಕೆಲಸ ಕಾರ್ಯಗಳಿಗೆ ಆನುಕೂಲ 
ವನ್ನು ಏರ್ಪಡಿಸಿತ್ತು ; (೩) ರೋಗಿಗಳನ್ನು ಶುಶ್ರೂಷೆ ಮಾಡುವ 
ಒಂದು ಔಷಧಾಲಯವು ಅಲ್ಲಿತ್ತು ; (೪) ಬೇಕಾದವರಿಗೆ : ಅನ್ನದಾನ 
ಮಾಡುವ ಏರ್ಪಾಡನ್ನು ಅಲ್ಲಿ ಮಾಡಲಾಗಿತ್ತು ; (೫) ನಾನಾ 
ಶಾಸ್ತ್ರಗಳಲ್ಲಿ ಸಾಹಿತ್ಯದ ನಾನಾ ಭಾಗಗಳಲ್ಲಿ ವಿದ್ಯಾಭ್ಯಾಸ ಮಾಡಿ 
ಸುವ ಸೌಲಭ್ಯಗಳು ಅಲ್ಲಿದ ವು. 
ಕ ಈ ಮಠದ ಸ್ಥಾ ನಪಿತಿಗಳಾಗಿದ್ದ ವರು ಕ್ರಮವಾಗಿ ಕೇದಾರ 
' ಶಕ್ತಿ, ಮೊದಲನೆಯ "ಶ್ರೀಕಂಠ, ಸೋಮೇಶ್ವ ರ, ವಿದ್ಯಾಭರಣ, 
ಮೊದಲನೆಯ ವಾಮಶಕ್ತಿ, ಗೌತಮ, ಎರಡನೆಯ ವಾಮಶಕ್ತಿ, 
ಎರಡನೆಯ ಶ್ರೀಕಂಠ ಮತ್ತು ಮೂರನೆಯ ವಾಮಶಕ್ತಿ ಎಂಬುವ 
ವಿದ್ವಾಂಸ ತಪಸ್ವಿಗಳು. ಹಿಂದೆ ಹೇಳಿದ ಅನೇಕ ಶಾಸ್ತ್ರ ಸಾಹಿತ್ಯ 
ಗಳಲ್ಲಿ ಇವರು ತುಂಬ ಜ್ಞಾನವನ್ನು ಸಂಪಾದಿಸಿದ್ದ ವರು. ಇವರೆ 
 ಕೇರ್ತಿಯನ್ನು ಕೇಳಿಯೇ ದೂರ ದೂರ ದೇಶಗಳಿಂದಲೂ 
ವಿದ್ಯಾರ್ಥಿಗಳು ಬಂದು ಇಲ್ಲಿ ಶಿಕ್ಷಣವನ್ನು ಪಡೆದು ಹೋಗು 
ತ್ತಿದ್ದರು. ಪರ್ವತಾವಳಿಯಲ್ಲಿ ಆವಿರ್ಭಸಿದ ಮೂವರಕೋಣೆಯ 
ಸಂತತಿಗೆ ಸೇರಿದ ಶಕ್ತಿ ಪರಿಷೆ ಎಂಬ ಶೈವಶಾಖೆಗೆ ಸೇರಿದ ಗುರು 
ಗಳು ಇವರೆಲ್ಲ. ಇದು ಕಾಳಾಮುಖ ಎಂಬ ಶ್ರ ಕೈವಪಂಥಕ್ಕೆ ಸೇರಿದ 
ಶಾಖೆ. ಮೊದಲನೆಯ ಸ್ಥಾನಪತಿಯಾದ ಕೇದಾರೇಶ್ವ ರನು ಬಹುಶಃ 
ಶ್ರೀಶೈಲದಿಂದ ಬಂದು ಣಿಲ್ಲ ನೆಲೆಸಿ ಈ ಮಠವನ್ನು ಸ್ಥಾಪನೆ 
ಮಾಡಿರಬೇಕು. 

ಈ ಎಲ್ಲ ಗುರುಗಳ ಪಾಂಡಿತ್ಯದ ಬಗ್ಗೆ, ತಪಸ್ಸಿನ ಶಕ್ತಿಯ 
ಬಗ್ಗೆ ಶಾಸನಗಳು ತುಂಬ ಹೊಗಳುತ್ತವೆ. ಇವರಲ್ಲೆಲ್ಲ ಎರಡನೆಯ 
ವಾಮಶಕ್ತಿ ಎಂಬುವವನು ತುಂಬ ಜ್ಞಾನಿಯಾಗಿ ಅತ್ಯ ೦ತ ಪ್ರಸಿದ್ಧ 
ನಾದ ವ್ಯಕ್ತಿಯಾಗಿದ್ದ. ಇವನು ತಪಸ್ವಿ ಗಳ ಎಲ್ಲ ಗುಣಗಳನೂ? 


ಸ 


36 ಬಳಿ ಗಾವೆ ಕ 


ಪಡೆದು ಆ ಮಠಕ್ಕೆ ಅಲಂಕಾರಪ್ರಾಯನಾಗಿದ್ದ. ಇಡೀ ಜಗತ್ತಿನ 
ಜನಗಳೆಲ್ಲರೂ ಅವನ ಮುಂದೆ ಕೈಮುಗಿದು ನಿಂತು 'ಸ್ಹಾಮಿ' 
ಎಂದು ತುಂಬ ನಮ್ರತೆಯಿಂದ ಮಾತನಾಡುವಷ್ಟು ಗೌರವಕ್ಕೆ 
ಆತ ಪಾತ್ರನಾಗಿದ್ದ. ಅವನ ಸುತ್ತಲೂ ವಿದ್ಯಾರ್ಥಿಗಳು ಕುಳಿತು 
ಅವನು ಹೇಳಿಕೊಡುತ್ತಿದ್ದ ಅಷ್ಟಾಂಗಯೋಗವೇ ಮುಂತಾದ 
ಶಾಸ್ತ್ರಗಳನ್ನು ತುಂಬ ಶ್ರದ್ಧೆಯಿಂದ ಕಲಿಯುತ್ತಿದ್ದರು. ಪ್ರಪಂಚ 
ವನ್ನು ಕಾಪಾಡುವ ಹೊಣೆಹೂತ್ತ ರಾಜರುಗಳು ಅವನ ಬಳಿ 
ಅತ್ಯ ತ ಗೌರವಭಾವದಿಂದ ನಡೆದುಕೊಳ್ಳುತ್ತಿದ್ದರು ; ಈತ 
ರಾಜಗುರು ಎನಿಸಿಕೊಂಡಿದ್ದ. ಇವನು ತುಂಬ ಹಿರಿಯ ವಿದ್ವಾಂಸ 
ನಾಗಿ ಓಡಾಡುವ ಜ್ಞಾನದ ಮರ ಎಂಬ ಕೀರ್ತಿಯನ್ನು ಪಡೆದಿದ್ದ 
ಎಲ್ಲ ಶಾಸ್ತ್ರಗಳ ಬಗ್ಗೆಯೂ ಇವನು ತುಂಬ ಖಡಾಖಂಡಿತವಾಗಿ 
ಮಾತನಾಡಬಲ್ಲ ಮೇಧಾವಿಯಾಗಿದ್ದ. ಇವನನ್ನು ಯಾರೂ ವಾದ 
ದಲ್ಲ ಸೋಲಿಸಲು ಸಾಧ್ಯವಿಲ್ಲ; ಅಷ್ಟು ಸುಂದರವಾಗಿ ನಿರರ್ಗಳ 
ವಾಗಿ ಮಾತನಾಡುತ್ತಿದ್ದ. ಒಬ್ಬೊಬ್ಬರು ಒಂದೊಂದು ಶಾಸ್ತ್ರದಲ್ಲಿ 
ಆಳವಾದ ಪಾಂಡಿತ್ಕ ಇನ್ನು ಪಡೆದಿರುವುದು ಈ ಲೋಕದಲ್ಲಿ 
ಸಾಮಾನ್ಯವಾದುದು; ಆದರೆ ವಾಮಶಕ್ತಿ ಪಂಡಿತ ಎಲ್ಲ ಶಾಸ್ತ್ರ 
ಗಳಲ್ಲಿಯೂ ಸಮಾನವಾಗಿ ಆಳವಾದ ಪಾಂಡಿತ್ಯವನ್ನು ಪಡೆದಿದ್ದ 
ಧೀಮಂತ. ಇದು ಶಾಸನಗಳು ವಾಮಶಕ್ತಿಯನ್ನು ಪ್ರಶಂಸೆ 
ಮಾಡಿರುವ ರೀತಿ. ಇಂತಹ ಶ್ರೇಷ್ಠ ವಿದ್ವಾಂಸರಾದ ಗುರುಗಳ 
ಕೀರ್ತಿಯನ್ನು ಕೇಳಿ ದೂರದೂರದ ದೇಶಗಳಿಂದಲೂ ವಿದ್ಯಾರ್ಥಿ 
ಗಳು ಬಂದು. ಕೋಡಿಯ ಮಠದಲ್ಲಿ ವಿದ್ಯೆಯನ್ನು ಕಲಿತಿದ್ದರಲ್ಲಿ 
ಆಶ್ಚರ್ಯವೇನಿಲ್ಲ. ವೀರಶೈ ವರ ಶರಣರಲ್ಲಿ ಪ್ರಮುಖನಾದ 
ಅಲ್ಲಮಪ್ರಭುವು ಇದೇ ಮಠದಲ್ಲಿ ಓದಿದನೆಂದು ಹೇಳುತ್ತಾರೆಂಬ 
ವಿಷಯವನ್ನು ಇಲ್ಲ ನೆನಪು ಮಾಡಿಕೊಳ್ಳಬಹುದು. 
ಮತ್ತೊಂದು ಮುಖ್ಯವಾದ ಮಠವೆಂದರೆ ಪಂಚಲಿಂಗ 


» ಮ NE 
3 RF i ಟ್‌ 
| ತ ಗಾ ಕ್ಸ ೬ pe x ಸ ಷ್‌ ೯ (iN 7 ಕ್‌ 
RR ಕ್ರ ಫೆ ಜಸು AN ಬ TT) 
ಅ. Ce A ಹ್‌ yA 3 
WAY ಹ ಟ್‌: ಸ ಸ 
ak 


ಮಠ. ಇದು ಜಿಡ್ಡಿಕೆರೆಯ ಏರಿಯ ಮೇಲಿರುವ ಪಂಚಲಿಂಗೇಶ್ವರ 
ದೇವಸ್ಥಾ ನದ ಆಡಳಿತಕ್ಕೆ ಒಳಪಟ್ಟಿ ದ್ದ ಮಠ. ಪಂಚಪಾಂಡವರೇ 
ಇಲ್ಲ ಐದು ಲಿಂಗಗಳನ್ನು ಸ್ಥಾ ಏಸಿಪರೆಂದು ಹೇಳುವುದರಿಂದ ಇದು 
ತುಂಬ ಪ್ರಾಚೀನವಾದ ದೇವಸ್ಥಾನವಾಗಿರಬೇಕು. ದೇವಸ್ಥಾ ನದ 
Re ನಿಜವಾದ ವಿಷಯವೇನೆಂಬುದನ್ನು ಸ್ಪಷ್ಟ ಪಡಿಸುತ್ತ sf 
ಇದರ ಮೊದಲನೆಯ ಸ್ಕಾ ನಷತಿಯೆಂದರೆ ಲಕುಲೀಶ" ಎಂಬುವನು. 
ಇವನು ತರ್ಕ ಮುಂತಾದ. ಶಾಸ್ತ್ರಗಳಲ್ಲಿ ತುಂಬ ಗಟ್ಟಿಗನಾಗಿದ್ದ. 
ವಾದದಲ್ಲಿ ಇತರರನ್ನು ತುಂಬ ಸುಲಭವಾಗಿ ಸೋಲಿಸಬಲ್ಲವ 
ನಾಗಿದ್ದ ; ಇವನ ಮಾತುಗಳು ಗಂಗಾನದಿಯ ಹಾಗೆ ಒಂದೇ ಸಮನೆ 
ಹರಿಯುತ್ತಿದ್ದ ವಂತೆ. ಇವನು ಶಿಷ್ಯರ ಮೇಲೆ ತುಂಬಾ ವಾತ್ಸಲ್ಯ 
ವನ್ನಿಟ್ಟು ವಿದ್ಯಾದಾನ ಮಾಡುತ್ತಿ ದ್ದ. ಇದು ಕಾಳಾಮುಖ ಪಂಥದ 
ಬ್ರಹ ಚೌರಿಗಳು ಮಾತ್ರ ವಾಸ ಸಮಾಡಿ ಆ ವಿದ್ಯೆ ಕಲಿಯುತ್ತಿದ್ದ 
ಸು ಲ. ಕೋಡಿಯ ಸ ಹೇಗೋ ಮಾಯೇ ಈ ಮಠಕ್ಕೂ 
ಅನೇಕರು ದತ್ತಿಗಳನ "ಕೊಟ್ಟಿ ರುವ ವಿಷಯ ಶಾಸನಗಳಲ್ಲಿ 
ಹೇಳಿದೆ. 
ಮೇಲೆ ಹೇಳಿದ ಮಠಗಳಲ್ಲದೆ ಅನೇಕ ಅಗ್ರಹಾರಗಳೂ 
ಬಳ್ಳಿಗಾವೆಯಲ್ಲಿ ವಿದ್ಯಾದಾನ ಮಾಡುತ್ತಿದ್ದವು. ವಿದ್ಯಾದಾನಕ್ಕಾಗಿ 
ದಾನಧರ್ಮಗಳನ ನ್ನ ಮಾಡುವುದು ಪುಣ್ಯದ ಕೆಲಸವೆಂದು ಜನ 
ಭಾವಿಸಿದ್ದರು. ಕಲಚುರಿ ವಂಶದ ಬಿಜ್ಜಳ ಎಂಬ ರಾಜನಲ್ಲಿ 
ದಂಡಾಧಿಪತಿಯಾಗಿದ್ದ ಕೇಶವ ಅಥವಾ ಕೇಶಿರಾಜ ಎಂಬಾತನು 
ಬಳ್ಳಿಗಾವೆಯ ದಕ್ಷಿಣ ಭಾಗದಲ್ಲಿದ್ದ ಸುಂದರವಾದ ಜಮೀನನ್ನು 
ಕೊಂಡುಕೊಂಡನಂತೆ. ಅಲ್ಲಿ ಅನೇಕ ಮನೆಗಳನ್ನು ಕಟ್ಟಿಸಿ ವಿದ್ಯಾ 
ವಂತರಾದ ಗುಣವಂತರಾದ ಬ್ರಾಹ್ಮಣ ಕುಟುಂಬಗಳಿಗೆ ದಾನ 
ಮಾಡಿದ. ಅಷ್ಟೇ ಅಲ್ಲ, ಮನೆಗಳನ್ನು ಕೊಡುವಾಗ ಮನೆಗೆ 
ಬೇಕಾದ ಸಾಮಗ್ರಿಗಳು, ಹಾಸಿಗೆ-ಮಂಚ ಮುಂತಾದುವುಗಳನ್ನೂ 


ಇ ೯ 
ಗ್‌ ಬ 
wr 


ದಾನಮಾಡಿ ಕೊಟ್ಟ. ಹೀಗೆ ತಮ್ಮ ಹೊಟ್ಟೆಯ ಪಾಡಿನ ಬಗ್ಗೆ ಶಿ 
ಹೆಚ್ಚು ಆಲೋಚನೆ ಮಾಡದೆ ವಿದ್ಯೆಯನ್ನು "ಚೆಳೆಸಿಕೊಳ್ಳು ವುದಕ್ಕೆ ಡೆ 
ಅವರೆಗೆ ಅನುಕೂಲವಾಯಿತು. ಕೇದಾರೇಶ್ವ ರ ದೇವಸಾ ನದ ಸ 
ಹಿಂದಿನ ಪ್ರದೇಶವನ್ನು ಈಗಲೂ 'ಕೇಶಿನ ಹರ” ಎಂದು ಕರೆಯು. 
ತ್ತಾರೆ. ಇದು ಕೇಶವನ ಅಗ್ರಹಾರ ಎಂಬುದರ ಸಂಕ್ಷಿಪ್ಪ ರೂಪ 
ಹ ಎಂದು ಕೆಲವರ ಊಹೆ. 4 
ಲ್ಲದೆ ಈ ಊರಿನಲ್ಲಿ ಶಿಲ್ಪಕಲೆಯಲ್ಲಿ ತರಬೇತಿಯನ್ನು ' 

ಸ ಭೆ ದೊಡ್ಡ ವಿದ್ಯಾಲಯವೂ ಇದ್ದಿ ರಬೇಕೆಂದು ಹಲವು " 
ವಿದ್ದಾಂಸರುಗಳು ಅಭಿಪ್ರಾ ಯ ಪಡುತ್ತಾರೆ. "ಏಕೆಂದರೆ ಹಳೆಯ 
ಬೀಡಿನಂತಹ ಸುಂದರ ದೇವಾಲಯಗಳನ್ನು ನಿರ್ಮಾಣ ಮಾಡುವು ' 
ದಕ್ಕಾಗಿ ಇಲ್ಲಿಂದ ಕೆಲವು ಶಿಲ್ಪಿಗಳನ್ನು ಕರೆಸಿಕೊಂಡರಂತೆ. ಅವರಲ್ಲಿ 
ಬಿಲ್ಲೋಜ ಮ ತ್ತು ನಾಗೋಜ ಎಂಬುವವರು ಮುಖ್ಯರಾದವರು. 4 
ಹೀಗೆ ಬಳ್ಳಿಗಾವೆಯು ಒಂದು ದೊಡ್ಡ ವಿದ್ಯಾಕೇಂದ್ರವಾಗಿತ್ತು.' & 
ಇಲ್ಲಿಂದ ವಿದ್ಯೆ ಯನ್ನು ಕಲಿತು ಪಂಡಿತರಾದವರು ಹಲವಾರು ಕಡೆ ಈ 
ಗಳಿಗೆ ಹೋಗಿ ನೆಲಸಿ ಈ ಊರಿನ ಕೀರ್ತಿಯನ್ನು ಹೆಚ್ಚಿಸಿದ್ದರು. ' 
ತುಂಬ ಉನ್ನತವಾದ ವಿದ್ಯೆಯನ್ನು ಈ ಊರಿನಲ್ಲಿ ಪಡೆ | 
ಯಲು ಅವಕಾಶವಿದ್ದುದರಿಂದ ಈ 'ಊರಿನ ಸುತ ಶ್ರ ಮುತ್ತಲ ಲ 
ಜನರು ಮಿಕ್ಕ ಕಡೆಗಳ ಜನಕ್ಕಿಂತ ಹೆಚ್ಚು ವಿದ್ಯಾವಂತರಾಗುವುದು ' 
ಸಹಜವೇ ಆಗಿದೆ. ಈ ಊರಿನಲ್ಲಿ ಸಿಕ್ಕಿರುವ ಶಾಸನಗಳಲ್ಲಿ ಹಲವು ' 
ಕನ್ನಡದಲ್ಲಿವೆ, ಮತ್ತೆ ಕೆಲವು ಸಂಸ್ಕೃತದಲ್ಲಿ ವಿವ. ಕನ್ನಡ ಶಾಸನಗಳ ' 
ಮಧ್ಯೆ ಯೂ Fe ಶ್ಲೋಕಗಳಿವೆ. ಶಾಸನಗಳಲ್ಲಿ ಗದ್ಯವು 
ಹೇಗೋ ಹ ಪದ್ಯಗಳೂ ಇವೆ. ಸಾಮಾನ್ಯವಾಗಿ ಉಳಿದ * 
ಎಷ್ಟೋ ಕಡೆಯ ಶಾಸನಗಳಿಗಿಂತ ಇಲ್ಲಿನ ಶಾಸನಗಳು ತುಂಬ ' 
ಪಾಂಡಿತ್ಯ ಪೂರ್ಣವಾದುವು. ತುಂಬ ಸುಂದರವಾದ ವರ್ಣನೆಗಳು ' 
ಈ ಶಾಸನಗಳಲ್ಲಿ ಬರುತ್ತವೆ. ಎಂದರೆ ಎಷ್ಟೋ ಜನ ಸಣ್ಣ ಪುಟ್ಟು ಣೆ 


ಇ ನ್‌ 
ಚೆ Wc ಲಿನ ಗ್ಯ 
ಟ್ಟ Rep CN 
y pee EA AS y Ax ಕ 
್‌ AT pe ನ ಚ್‌ 
Ke ಆ ನ ಜೇ ಪಿ 
ಬಳ್ಳಿ QT "ವೆ 

£ 


ಕವಿಗಳು ಈ ಭಾಗದಲ್ಲಿ ನೆಲೆಸಿದ್ದಿರಬೇಕು. ಆದ್ದ ರಿಂದಲೇ ಅವರು 
ಬರೆದ ವರ್ಣನೆಗಳು ಶಾಸನಗಳ : ಮೂಲಕವಾಗಿ ನಮಗೆ ಸಿಗುತ್ತವೆ. 
ಅದಲ್ಲದೆ ಶಾಂತಿನಾಥ ಎಂಬ ಒಬ್ಬ ಪ್ರಸಿದ್ಧ ಜೈನಕವಿ ಈ 
ಪ್ರಾಂತ್ಯ ಕ್ಕೆ ಸೇರಿದವನು. ಚಾಳುಕ್ಕ 'ಭುವನ್ನೆ ಕೆಮಲ್ಪನ ಆಶ್ರಯ 
ದಲ್ಲಿದ್ದ ಲಕ್ಷ್ಮನೃಪ ಎಂಬುವನ ಆಶ್ರ ಯದಲ್ಲಿ "ಈತನಿದ್ದ. ಇವನು 
ತನ್ನ `ಸುಕುಮಾರ ಚರಿತೆ' ಎಂಬ ಕಾವ್ಯವನ್ನು ಕ್ರಿ.ಶ. ೧೦೭೦ರಲ್ಲಿ 
ಬರೆದ. 

ವಿದ್ಯಾದಾನವು ಕೊನೆಯವರೆಗೂ ಉಳಿಯುವಂತಹದು. 
ತಾವೇ ಸ್ವತಃ ವಿದ್ಯಾವಂತರಲ್ಲದವರು, ಅಥವಾ ವಿದ್ಯೆಯನ್ನು 
ಹೇಳಿಕೊಡಲಾಗದವರು, ವಿದ್ಯಾದಾನಕ್ಕೆ ಸಹಾಯ ಮಾಡು 
ತ್ತಿದ್ದರು. ರಾಜ ವಿದ್ಯೆಯ ವಿಷಯಗಳ ಬಗ್ಗೆ ಯಾಗಲೀ ವಿದ್ಯಾ 
ಶಾಲೆಗಳ ಆಡಳಿತದ ಬಗ್ಗೆಯಾಗಲೀ ಈಗಿನಂತೆ "ಮ ಧ್ಯ ಪ ಪ್ರವೇಶಿಸು 
 ತ್ರಿರಲಿಲ್ಲ. ಅವನೂ ಹಲವಾರು ವಿದ್ಯಾಕೇಂದ್ರಗಳಿಗೆ 'ದತ್ತಿ ಯನ್ನು 
ಬಿಟ್ಟು ಕೊಡುತ್ತಿ ದ್ದ, ಅಷ್ಟೆ. ಕೆಲವು ಶ್ರೀಮಂತರು ಅನೇಕ ಜನ 
ಬ್ರಾ ಡೆ ಣರಿಗೆ ವಸತಿ ಕಲ್ಪಿ ಸಿಕೊಟ್ಟು ವಿದ್ಯಾಪ್ರಸಾರವನ್ನು ಮಾಡಿದ 
ಉದಾಹರಣೆಯನ್ನು ಆಗಲೇ ನೋಡಿದೆವು. ಕೆಲವು ಜನರು ವಿದ್ಯೆ 
ಯನ್ನು ಹೇಳಿಕೊಡುವ ಉಪಾಧ್ಯಾಯರಿಗೆ ದತ್ತಿಯನ್ನು ಬಿಡು 
ತ್ತಿದ್ದರು. ದೂರ ಪ್ರದೇಶಗಳ ವಿದ್ಯಾರ್ಥಿಗಳಿಗಾಗಿ ಕೆಲವರು ವಸತಿ 
ಸೌಕರ್ಯಕ್ಕಾಗಿ ಸಹಾಯಮಾಡಿದರೆ, ಮತ್ತೆ ಕೆಲವರು ಅವರ 
ಆಹಾರಕ್ಕಾಗಿ ದಾನಮಾಡುತ್ತಿ ದ್ದ ರು. ಈಗ ವಿದ್ಯಾರ್ಥಿನಿಲಯ 
ಗಳಿರುವಂತೆಯೇ ಆಗಲೂ ನೈದ್ಯಾರ್ಥಿನಿಲಯಗಳಿರುತ್ತಿದ್ದ ದವು. 
ಕೋಡಿಯ ಮಠದಲ್ಲಿ ಮಠಕ್ಕೆ ಸೇರಿದಂತೆಯೇ ವಿದ್ಯಾ ರ್ಥಿನಿಲಯ 
ವೊಂದಿತ್ತು. 

ಬಳ್ಳಿಗಾವೆಯ ಊರಿನಲ್ಲಿ ಮತ್ತು ಸುತ್ತು ಮುತ್ತಲೂ ವೀರ 
ಗಲ್ಪುಗಳೂ. ಮಾಸ್ತಿಕಲ್ಲುಗಳೂ ದೊರೆಯುತ್ತವೆ ವೆ. ಪ್ರಾಚೀನ 


ಕರ್ಣಾಟಕದಲ್ಲಿ ಧೈರ್ಯ ಸಾಹಸಗಳಿಗೆ ತುಂಬ ಗೌರವವಿತ್ತು. 
ಹೇಡಿಯಾಗಿ "ಬಾಳುವುದಕ್ಕೆ ೦ತಲೂ ಸಾವೇ ಮೇಲೆಂಬ ಭಾವನೆ 
ಜನರಲ್ಲಿತ್ತು. ಹೀಗಾಗಿ ಒಳ್ಳೆ ಯ ಉದ್ರೇಶಗಳಿಗಾಗಿ ಸಾಹಸಕೃತ್ಯ 
ಗಳನ್ನು ಜನ ಮಾಡುತ್ತಿದ್ದರು ; ಇದರಿಂದ ತಮಗೆ ಪುಣ್ಯ 
ಬರುತ್ತದೆಂಬ ನಂಬಿಕೆ ಅವರಿಗಿತ್ತು. ರಾಜನ ಬಗ್ಗೆ ನಿಷ್ಠೆ ತೋರಿರು 
ವುದು ತಮ್ಮ ಕರ್ತವ್ಯವೆಂದು ಭಾವಿಸಿದ್ದರು ; ಹೀಗೆ “ಹೋರಾಡಿ 
ಗೆದ್ದರೆ ಕೀರ್ತಿಬರುತ್ತದೆ, ಸತ್ತರೆ ವೀರಸ್ವರ್ಗ ದೊರೆಯುತ್ತದೆ 
ಎಂದು ಅವರು ನಂಬಿದ್ದ ರು. ಆದ್ದ ರಿಂದ ಸಾಮಾನ್ಯ ವಾಗಿ ಯುದ್ಧ 
ಗಳಿಗೆ ಹಿಂದುಮುಂದು “ನೋಡದೆ "ಹೋಗುತ್ತಿ ದ್ದ ರು. ಇಂಥವರು 
ಯುದ್ಧ ದಲ್ಲಿ ಸತ್ತರೆ ಅವರ ಕಡೆಯವರು ಅವರ ಹೆಸರನ್ನು 
ಅಸೆವುದಕ್ಕಾಗಿ ನೆಟ್ಟ ಕಲ್ಲುಗಳೇ ವೀರಗಲ್ಲುಗಳು. ಕೆಲವು ಕೇವಲ 
ಹಾ ಸಹತ ಮತ್ತೆ ಕೆಲವುಗಳಲ್ಲಿ ಚಿತ್ರಗಳನ್ನು ಕೆತ್ತಿರು 
ತ್ತಾರೆ. ಎರಡು, ಮೂರು, ನಾಲ್ಕು ಹಂತಗಳಲ್ಲಿ ಚಿತ್ರಗಳನ್ನು 
ಕೆತ್ತಿರುವ ವೀರಗಲ್ಲುಗಳು ನಮಗೆ ದೊರೆಯುತ್ತವೆ. ನಮಗೆ 
ಸಿಕ್ಕಿರುವ ವೀರಗಲ್ಲುಗಳಲ್ಲಿ ಮೂರು ಹಂತದ ಚಿತ್ರಗಳಿರುವುದೇ 
ಹೆಚ್ಚು. ಕೆಳಗಿನ ಹಂತದಲ್ಲಿ ಯುದ್ಧಮಾಡುವ ಚಿತ್ರವಿರುತ್ತದೆ ; 
ಮಧ್ಯದ ಹಂತದಲ್ಲಿ ಸತ್ತ ವೀರರನ್ನು ಸ್ವರ್ಗಕ್ಕೆ ಕರೆದುಕೊಂಡು 
ಹೋಗುವ ಚಿತ ್ರವಿರುತ್ತ ದೆ: ಮೇಲುಗಡೆಯ ಚಿತ್ರ ವೀರಯೋಧ 
ದೇವರ ಸೊಯಿರುವುಡು. ಈ ಕಲ್ಲುಗಳಲ್ಲಿ ಚಂದೃಸೂರ್ಯರ ಚಿತ್ರ 
ಗಳಿದ್ದು ಈ ವೀರರ ಹೆಸರು ಚಂದ ಸೂರ್ಯರು ಇರುವ ತನಕ 
ಎಂದರೆ ಶಾಶ್ವತವಾಗಿರುತ್ತದೆ ಎಂಬ ಭಾವನೆಯನ್ನು 
ಸೂಚಿಸುತ್ತ ದೆ. 
ಭ್ರ ಯುದ ದಲ್ಲಿ ಸತ್ತ ವರಿಗಷ್ಟೆ € ಅಲ್ಲ ನೀರಗ 


| 


n 


ಬಳಿ )ಗಾವೆ 


ಗಳಿವೆ. ನಮ್ಮ ದೇಶ ಪ್ರಮುಖವಾಗಿ ರೈತರಿಂದ ಕೂಡಿದ ದೇಶ. 
ಇಲ್ಲಿ ಹಸು-ಕರು ಮುಂತಾದ ಸಾಕುಪ್ರಾಣಿಗಳೇ ಆಸ್ತಿ. ಆದ್ದರಿಂದ 
ಈ ರೀತಿ ಹಸು-ಕರುಗಳನ್ನು ಕಳ್ಳರು ಹೊಡೆದುಕೊಂಡು ಹೋಗು 
ವಾಗ ಯಾರಾದರೂ ಈ ಕಳ್ಳರೊಡನೆ ಹೋರಾಡಿ ಸತ್ತರೆ ಅಂತಹ 
ವರ ನೆನಪಿಗಾಗಿ ಕಲ್ಲುಗಳನ್ನು ನೆಟ್ಟರು. ಹಾಗೆಯೇ ನಮ್ಮ ದೇಶ 
ದಲ್ಲಿ ಸ್ತ್ರೀಯರ ಪಾತಿವ್ರ ತ್ಯಕ್ಕೆ ತುಂಬ ಗೌರವ. ಸ್ತ್ರೀಯ ವಠಾನ- 
ಭಂಗ ಜಲು ಯಾ ಟೂ ಯತ್ನಿ ಸಿದರೆ ಅಂತಹವರೊಡನೆ 
ಹೋರಾಡಿ ಸತ್ತವರು ಅನೇಕರು. ಅವರ ಹೆಸರಿನ ಕಲ್ಲುಗಳಿವೆ. 
ಹಿಂದಿನ ಕಾಲದಲ್ಲಿ ಒಂದೂರಿನಿಂದ ಮತ್ತೊಂದೂರಿಗೆ ಹೋಗು 
ವುದು ತುಂಬ ಕಷ್ಟದ ಕೆಲಸವಾಗಿತ್ತು. ಪ ್ರಕೃ ತಿಯಿಂದಾಗಬಹುದಾದ 
ಗಾಳಿ-ಮಳೆ ಮುಂತಾದ ತೊಂದರೆಗಳಲ್ಲ ಡೆ ಇತರ ಅನೇಕ ರೀತಿಯ 
ತೊಂದರೆಗಳನ್ನೂ ಅವರು ಎದುರಿಸ ಬೇಕಾಗಿತ್ತು. ಕಾಡುಗಳ 
ಮಧ್ಯೆ ಪ್ರಯಾಣ ಮಾಡಬೇಕಾದಾಗ ಅವರನ್ನು ಕಾಡುಮೃಗಗಳು 
ಕಷ್ಟಕ್ಕೆ ಈಡು ಮಾಡುತ್ತಿದ್ದವು. ಅಂತಹ ಪ್ರಸಂಗಗಳಲ್ಲಿ ಧೈರ್ಯ 
ಸಾಹಸಗಳಿಂದ ಕೂಡಿದ ವ್ಯಕ್ತಿಗಳು ಕಾಡುಪ್ರಾಣಿಗಳೊಡನೆ 
ಹೋರಾಡಿ ತಮ್ಮ ಕುಟುಂಬದವರನ್ನು ಉಳಿಸುತ್ತಿದ್ದರು. ಹೀಗೆ 
t= ಅವರು ಎಷ್ಟೋ ಪ್ರ ಪ್ರಸಂಗಗಳಲ್ಲಿ ತಾವು ಸತ್ತು 

ಮನೆಯವರನ್ನು ಉಳಿಸುತ್ತಿದ್ದರು. ಅವರ ನೆನಪಿಗಾಗಿ ಶಾಸನ 
ಗಳನ್ನು ಕೆತ್ತಿಸಿ ನೆಡುತ್ತಿದ್ದರು. ಪ್ರಯಾಣದ ಕಾಲದಲ್ಲಿ ಒದಗು 
ತ್ತಿದ್ದ ಮತ್ತೊಂದು ಕಷ್ಟವೆಂದರೆ ಕಳ್ಳರ ಕಾಟ. ಕಳ್ಳರೂಡನೆ 
ಹೋರಾಡಿ ಸತ್ತವರ ನೆನಪಿಗಾಗಿ ನೆಟ್ಟ ಅನೇಕ ಶಾಸನಗಳನ್ನು 
ನಾವು ಕಾಣುತ್ತೇವೆ. ಅದೇ ರೀತಿ ಬೇಟೆಯಾಡಲು ಹೋದಾಗ 


' ಪ್ರಾಣಿಯೊಡನೆ ಕಾದಿ ಸತ್ತವರ ವೀರಗಲ್ಲುಗ್ಗಳ ನ್ನು ನಾವು 


ನೋಡುತ್ತೇವೆ. 


ಇನ್ನೊಂದು ವಿಶಿಷ್ಟ ರೀತಿಯ ಸಂಪ್ರದಾಯ ಪ್ರಾಚೀನ 


" ಒಂದು ಕೆತ್ತನೆಯಿದೆ. ಅದರಲ್ಲಿ ಸ್ತಂಭವೊಂದರ ಮೇಲಿನಿಂದ ಈ 


a 


42 ಬಳ್ಳಿಗಾವೆ ' 


ಕಾಲದ ಕನ್ನಡಿಗರಲ್ಲಿ ರೂಢಿಯಲ್ಲಿತ್ತು. ತಾನು ಯಾವ ರಾಜನ 
ಅಥವಾ ಸಾಮಂತನ ಕರುಣೆಯಿಂದ ಬದುಕಿದ್ದಾನೆಯೋ ಅಂತಹ 
ರಾಜ ಅಥವಾ ಸಾಮಂತರಿಗೆ ಯಾವ ಕಷ್ಟವಾದರೂ ಒದಗಿದರೆ 
ಆಗ ಇವರು ಅವರಿಗಾಗಿ ಹೋರಾಡುತ್ತಿದ್ದರು. ಇಂತಹ 
ಹೋರಾಟದಲ್ಲಿ ಸತ್ತವರ ಸ್ಮಾರಕವಾಗಿಯೂ ಕಲ್ಲು ೨ ನೆಡುತ್ತಿ ದ್ದರು 
ಇಂತಹವ "ರ ನ್ನು “ಜೋಳವಾಳಿ'ಗಳಂದು "ಕರೆಯುತ್ತಿ ದ್ಧ ರು 
ಜೋಳ ಒಂದು ಧಾನ್ಯ ವಲ್ಲವೆ ? ಎಂದರೆ ತನಗೆ ಆಹಾರವನ್ನು ' 
ಕೊಟ್ರ ಮಾಡಿದವನ ಇವರು ಈ ರೀತಿ ತಮ್ಮ ಕೃತಜ್ಞತೆ 
ಯನ್ನು ತೋರಿಸುತ್ತಿದ್ದರು. ಇದಕ್ಕಿಂತಲೂ ಕಠಿನವಾದ ವ್ರತ 
ವೊಂದಿದೆ. ತನ್ನ ರಾಜನು ಸತ್ತ ತಕ್ಷಣ ತಾನೂ ಸಾಯುವುದು. ' 
ಇಂತಹವರನ್ನು "ವೇಳವಾಳಿ'ಗಳೆಂದು ಕರೆಯುತ್ತಾರೆ. ಇಂತಹವರು ' 
ತಮ್ಮ ರಾಜನನ್ನು ಕಾಪಾಡುವ ಹೊಣೆಯನ್ನು ಹೊತ್ತ ವರು. ' ಕ 
ಚ. ತಿನ್ನಬೇಕಾದ ಆಹಾರ ಮುಂತಾದವನ್ನು ಇವರು ತಿಂದು ' 
ಪರೀಕ್ಷಿಸಿ ಅದರಲ್ಲಿ ವಿಷ ಮುಂತಾದುವೇನೂ ಬೆರತಿಲ್ಲವೆಂದು ' 
ದೃಢಪಡಿಸಿಕೊಂಡು ರಾಜನಿಗೆ ಕೊಡುತಿ ದ್ದರು. ರಾಜನು "ಬಿಡಾರ ' ಸ 
ಮಾಡಬೇಕಾದ ಜಾಗವನ್ನು ಪರೀಕ್ಷಿಸುತ್ತಿದ್ದರು, ಇವರು. ಈ 
ರೀತಿ ರಾಜನಿಗೆ ತೊಂದರೆಬಾರದ ರೀತಿ ವರ್ತಿಸುವುದೇ ಇವರ : 
ಕರ್ತವ್ಯ. ಇವರು ತಾವು "ವೇಳೆವಾಳಿ'ಗಳಾಗಿ ವೃತವನ್ನು ತೊಡು ' 
ವಾಗ ತಮ್ಮ ಕೈಯ ಬೆರಳೊಂದನ್ನು ಕಡಿದುಕೊಟ್ಟು ತಮ್ಮ ನಿಷ್ಠೆ ' 
ಯನ ತೋರಿಸುತ್ತಿ ದ್ದರು, ತಾವು ಧೈ ರ್ಯವರಿಿರೆಂಬುದನ್ನು ಸ 


ಎ ಜು ಈ ದೇವಸ್ಥಾನದ ಪ್ರಾಕಾರದಲ್ಲಿ” 


ಬಿದ್ದು ಕೆಳಗಿರುವ ಬಾಣಗಳಿಗೆ ಸ ಹಾಕಿಕೊಂಡಿರುವ ಚಿತ್ರ ವಡೆ. 
ಇದನ್ನು 'ಶೂಲಬ್ರಹ ಯ್ಯ ನಕಲು” ಐ 


ಬಳ್ಳಿಗಾವೆ 43 


ಕಲ್ಲಿಗೆ ಈ ರೀತಿ ವಿವರಣೆ ಕೊಡುತ್ತಾರೆ. ಕದಂಬ ಸತ್ಯಾಶ ಶ್ರಯನು 
ಕ ಕಣ್ಣಾ ನೂರಿನಲ್ಲಿ ಆಳುತ್ತಿದ್ದಾಗ ಬನವಾಸೆಯು ಬಲ್ಲವರಸ" ಎಂಬು 
' ವವನೆ ಅಧೀನದಲ್ಲಿತ್ತು. ಆಗ ತುಳುವ ಚಂಡಿಗನೆಂಬ ಒಬ್ಬ 
ಡ್ಯ ಪಾಳೆಯಗಾರನಿದ್ದ. ಅವನು ಪೆರುಮಾಳಮ್ಮನ ದೇವಸ್ಥಾನವನ್ನು 
ಕಟ್ಟಿಸಿ ಅದಕ್ಕೆ ತಾನಿಷ್ಟು ಜಮೀನನ್ನು ದಾನಮಾಡಿದ್ದೇನೆ ಎಂದು 
ಕೈಯೆತ್ತಿ ತೋರಿಸಿದ ಂತೆ. ಆದರೆ ಸತ್ಯಾಶ್ರಯ ಮತ್ತು 
 ಬಲ್ಲವರಸರು ಬಳ್ಳಿಗಾವೆಗೆ ಬಂದಾಗ ಕೋಟೆಯ ಹತ್ತಿರವಿದ್ದ 
ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಕ್ಕೆ ಚಂಡಿಗನನ್ನು ಆಕ್ಷೇಪಿಸು 
ತ್ತಾರೆ; ಅದನ್ನು ಹಿಂದೆಗೆದುಕೊಳ್ಳಲು ಆಜ್ಞಾಪಿಸುತ್ತಾರೆ ; 
ಇಲ್ಲದಿದ್ದರೆ ಎತ್ತಿದ್ದ ಕೈಯನ್ನೆ ಕತ್ತರಿಸುವುದಾಗಿ ಬೆದರಿಸುತ್ತಾರೆ. 
ಒಂದು ಬಾರಿ ದಾನಕೊಟ್ಟಿದ್ದನ್ನು ಹಿಂತೆಗೆದುಕೊಳ್ಳದ ಚಂಡಿಗನು 
ಅವಮಾನವನ್ನು ಸಹಿಸುವುದಕ್ಕಿಂತ ಸಾಯುವುದೇ ಮೇಲಿಂದು 
ನಿರ್ಧರಿಸುತ್ತಾನೆ. ಹಿಂದೆ ಹೇಳಿದ ಭೇರುಂಡೇಶ್ವರ ಸ್ತಂಭದ 
ಮೇಲಿ ಹತ್ತಿ ಕೆಳಗೆ ನೆಟ್ಟ ಸಾಲು ಬಾಣಗಳ ಮೇಲೆ ಬಿದ್ದು ) ಪ್ರಾಣ 
ಕಳೆದುಕೊಳ್ಳು ತ್ತಾನೆ. ಲೆದರೆ ಈ ಕಲ್ಲಿಗೆ ಸಂಬಂಧಿಸಿದ ಶಾಸನವನ್ನು 
ಸೂಕ್ಷ ವಾಗಿ" ಪರಿಶೀಲಿಸಿದಾಗ ಈ ಕತೆ ನಿಜವಲ್ಲವೆನ್ನುವುದು 
ಗೊತ್ತಾ ಗುತ್ತದೆ. ಈತ ಒಬ್ಬ "ವೇಳವಾಳಿ'. ತನ್ನ ರಾಜ ಸತ್ತಾಗ 
ತಾನೂ ಸತ್ತು ಕೃತಜ್ಞತೆ ತ್ರೆ ತೋರಿಸಿದ. 
'ಮಹಾಸಶಿ ಕೆಲುಗಳು' ಎನ್ನುವುದೇ "ಮಾಸ್ತಿಕಲ್ಲು'ಗಳು 
_ ಎಂದಾಗಿದೆ. ಹೆಸರೇ ಸೂಚಿಸುವಂತೆ ಇದು ಮಹಾಪತಿವೃತೆ 
' ಯಾದವಳು ಸತ್ತಾಗ ಅವಳ ನನಪಿನಲ್ಲಿ ನೆಟ್ಟ ಕಲ್ಲು. ತಮ್ಮ ಗಂಡ 
ಸತ್ತಾಗ ಕೆಲವರು ಅವನ ಜೊತೆಯಲ್ಲಿಯೇ ಬೆಂಕಿಯಲ್ಲಿ ಬಿದ್ದು 
ಸಾಯುತ್ತಿ ದ್ವರು. ಇದನ್ನು 'ಸತಿ' ಪದ್ಧತಿ ತಿ ಎಂದು ಕರೆಯುತ್ತಾ ರೆ. 
ಜಂದೆ' ಮುತ್ತೆ ಕ್ರೈದೆಯಾಗಿ ಸಾಯುವುದು ಆದರ್ಶವೆಂದು 
ಜು ರಿಂದ ಗಂಡಸತ್ತ ತಕ್ಷಣ ಅವನ ಜೊತೆಯಲ್ಲಿ ತಾವೂ 


44 ಬಳ್ಳಿಗಾವೆ ' 


ಚಿತೆಯಲ್ಲಿ ಬೀಳುತ್ತಿದ್ದರು. ಇಂತಹ ಪತಿವ್ರತೆಯರು ಜನರ ನೆನಪ 
ನಲ್ಲಿ ಸದಾ ಉಳಿಯುವುದಾಕ್ಕಾಗಿ ಮಾಸ್ತಿ ಕಲ್ಲನ್ನು ನೆಡುವ ಸಂಪ್ರ 
ದಾಯ ಬಂದಿತು. ಸಾಮಾನ್ಯವಾಗಿ ಈ ಕಲ್ಲುಗಳಲ್ಲಿ ಒಬ್ಬ ಸ್ತ್ರೀಯ 
ಚಿತ್ರವಿರುತ್ತದೆ. ಆಕೆಯು ಬಲ ತೋಳನ್ನು ಮೇಲೆತ್ತಿರುತ್ತಾಳೆ ; 
ಆ ಕೈಯಲ್ಲಿ ಒಂದು ಮಾದಲದ ಹಣ್ಣು ಇರುತ್ತದೆ. ಆಕೆಯ 
ಹಿಂದೆ ಬೆಂಕಿಯ ಜ್ಞಾಲೆಯನ್ನು ಕೆಲವು ಮಾಸ್ತಿಕಲ್ಲುಗಳ ಮೇಲೆ 
ಕತ್ತಿರುತ್ತಾರೆ. ಕೆಲವು ಮಾಸಿ ಕಲ್ಲುಗಳಲ್ಲಿ ಕೇವಲ ಎತ್ತಿ ದ ತೋಳಿನ 
ಚಿತ್ರವಿರುತ್ತದೆ. ಕೆಲವು ಕಲ್ಲುಗಳಲ್ಲಿ ಗಂಡಹೆಂಡತಿಯರ ಚಿತ್ರವನ್ನು 
ಕೆತ್ತಿರುತ್ತಾರೆ. 
ಇವಲ್ಲದೆ ಇತರ ರೀತಿಯಲ್ಲಿ ಸತ್ತವರ ಹೆಸರುಗಳನ್ನು 
ಶಾಶ ತವಾಗಿ ಮಾಡುವ ಉದ್ದೇಶದಿಂದ ನೆಟ್ಟ ಕಲ್ಲುಗಳೂ ಉಂಟು, 
ಬಳ್ಳಿಗಾವೆಯಲ್ಲಿ ಹಿಂದೆ ಜೈ ನಧರ್ಮಷಕ್ನು "ಅವಲಂಬಿಸಿದ ಜನರು 
ಹಲವಾರು ಮಂದಿಯಿದ್ದರು. ಅವರಲ್ಲಿ ಕೆಲವರು ಧಾರ್ಮಿಕ 
ಕಾರಣಗಳಿಗೆ ತಮ್ಮನ್ನು ತಾವೇ ಬಲಿಕೊಟ್ಟುಕೊಂಡರು. 
ಅನ್ನಪಾನಾದಿಗಳನ್ನು ಬಿಟ್ಟು ಒಂದೇ ಮನಸ್ಸಿನಿಂದ ಜಿನನ ಧ್ಯಾನ 
ಮಾಡಿ ಸಾಯುವುದನ್ನು "ಸಮಾಧಿ ಮರಣ' ಅಥವಾ "ಸನ್ಯಸನ 
ಎಧಿ' ಎಂದು ಕರೆಯುತ್ತಿದ್ದರು. ಹೀಗೆ ಸತ್ತವರ ಸ್ಮಾರಕವಾಗಿ ' 
ಕೆತ್ತಿಸಿದ ಕಲ್ಲುಗಳನ್ನು 'ನಿಸಿದಿಕಲ್ಲು'ಗಳು ಎಂದು ಕರೆಯುತ್ತಾರೆ. ' 
ಇವುಗಳಲ್ಲಿ ಕೆತ್ತಿದ ಚಿತ್ರದಲ್ಲಿ ಕೆಳಭಾಗದಲ್ಲಿ ವ್ರತವನ್ನು ಹೊತ್ತು ' 
ವ್ಯಕ್ತಿಯನ್ನು ಕೆತ್ತಿರುತ್ತಾರೆ ; ಮೇಲಿನ ಚಿತ್ರದಲ್ಲಿ ಆ ವ್ಯಕ್ತಿಯು " 
ಜನನ ಹು, ರ ಹೋಗಿರುವುದಾಗಿ ಕೆತ್ತಿರುತ್ತಾರೆ. "ಸಮಾಧಿಮರಣ' ' 
ದಲ್ಲಿ ಅನೇಕ ರೀತಿಗಳುಂಟು, "ಇಂಗಿನೀಮೆರೆಣ' 'ಪಾಲುಗ್ಗಮಣ', 
"ಸಲ್ಲೇಖನ, ಮುಂತಾದವು. ಇಂತಹ ಕೆಲವು ಕಲ್ಲುಗಳನ್ನು 
ಬಳಿ ' ಗಾವೆಯಲ್ಲಿ ನೋಡಬಹುದು. 
ಹೀಗೆ ವೀರಗಲ್ಲುಗಳು, ಮಾಸ್ತಿಕಲ್ಲುಗಳು, ನಿಸಿದಿಗೆ ಕಲ್ಲು 


ಗಳು ಮುಂತಾದುವುಗಳಿಂದ ಪ್ರಾಚೀನ ಕರ್ನಾಟಕದ ಜನರು 
ಧಾರ್ಮಿಕ ವ್ರತಗಳನ್ನು ತೊಟು z ಸ್ವಸಂತೋಷದಿಂದ ಸಾಯು 
ತ್ತಿದ್ದರು; ತನ್ನ ರಾಜ ಅಥವಾ ಯಜಮಾನನಿಗೆ ಕೃತಜ್ಞತೆಯನ್ನು 
ತೋರಿಸಿ ಸಾಯುತ್ತಿದ್ದರು ; ಸ್ತ್ರೀಯರು ತಮ್ಮ ಪಾತಿವ್ರತ್ಯವನ್ನು 
ಶ್ರೇಷ್ಠ ವೆಂದು ಭಾವಿಸಿ ಅಗ್ನಿಪ್ರವೇಶ ಮಾಡುತ್ತಿದ್ದರು ಎಂಬ 
ವಿಚಾರ ತಿಳಿಯುತ್ತದೆ. ಇವರು ಸ ರೀತಿ ಮಾಡಿದ್ದು ಯಾವುದೋ 
ಒಂದು ದೊಡ್ಡ "ಆದರ್ಶವನ್ನು ಸಾಧಿಸುವುದಕ್ಕಾಗಿ. ಅವರಿಗೆ" 
ಆದರ್ಶದ ಎದುರಿಗೆ ಸಾವು ದೊಡ್ಡ ವಿಷಯವಾಗಿ ಇರಲಿಲ್ಲ. ಎಲ್ಲ 
ಪ್ರಾಣಿಗಳಿಗೂ ಮನುಷ್ಯನಿಗೂ ಇರುವ ಬಹುದೊಡ್ಡ ಭಯ 
ಎಂದರೆ ಸಾವಿನ ಭಯ. ಅಂತಹ ಭಯವನ್ನು ಹೋಗಲಾಡಿಸು 
ವಂತಹ ನಂಬಿಕೆ ಅವರಲ್ಲಿ ಇದ್ದುದರಿಂದಲೇ ಅವರು ಸ್ವಸಂತೋಷ 
ದಿಂದ ಸಾಯಲು ಸಿದ್ಧ ರಾಗುತ್ತಿ ದ್ದು ದು. 
ಬಳ್ಳಿಗಾವೆ ಈ ರೀತಿ ಒಂದು ದೊಡ್ಡ ಸಾಂಸ್ಕೃತಿಕ ಕೇಂದ್ರ 
ವಾಗಿತ್ತೆ ೦ದು ಊಹಿಸಬಹುದು. ಬಹು ದೊಡ್ಡ ವಿದ್ಯಾಕೇಂದ್ರವೂ 
ಆಗಿದ್ದಿತು. ಹಾಗೆಯೇ ತುಂಬ ವೈಭವದಿಂದ ಮೆರೆದ ಬನವಾಸೆ 
೧೨೦೦೦ ಪ್ರಾಂತ್ಯದ ರಾಜಧಾನಿಯಾಗಿತ್ತು. ಈ ಊರಷ್ಟೇ ಅಲ್ಲದೆ 
ಇಲ್ಲನ ಸುತ್ತಮುತ್ತಲೂ ಇರುವ ಕೆಲವು ಊರುಗಳೂ ತುಂಬ 
ಪ್ರಮುಖವಾಗಿವೆ. ಈಗೆಲ್ಲ ಇವು ತುಂಬ ಸಣ್ಣಗಾ ್ರಿಮಗಳಾಗಿದ್ದ ರೂ. 
ಬಂದೊಂದು ಕಾಲದಲ್ಲಿ ಒಂದೊಂದು ಊರು ಪಾ ್ರ್ರಮುಖ್ಯವನ್ನು 
ಪಡೆದಿತ್ತು. | 
ಬಳ್ಳಿಗಾವೆಯಿಂದ ಮೂರು ಮೈಲಿ ದೂರವಿರುವ ತಾಳ ' 
ಗುಂದವು ಕನ್ನಡ ನಾಡಿನ ಚರಿತ್ರೆಯ ದ ೈಷ್ಟಿಯಿಂದ ತುಂಬ 
ಮುಖ್ಯವಾದ ಊರು. ಕನ್ನಡಿಗರ ಮೊದಲ ರಾಜವಂಶವಾದ 
ಕದಂಬ ವಂಶವು ಈ ಊರಿಗೆ ಸೇರಿದುದು. ಇದು ಒಂದು ಬ್ರಾಹ್ಮಣ 
ವಂಶ. ಹೆಚ್ಚು ವಿದ್ಯೆಯನ್ನು ಕಲಿಯಲು ಕಾಂಚಿಗೆ ಹೋದ ಈ 


ವಂಶದ ಮಯೂರಶರ್ಮನೆಂಬುವನು ಯಾವುದೋ ಕಾರಣದಿಂದ 
ಅವಮಾನಿತನಾಗುತ್ತಾನೆ. ಆಗ ಮಯೂರಶರ್ಮನು ಕೋಪದಿಂದ 
ತಾನು ಬಲಿಷ್ಠವಾದ ರಾಜ್ಯವೊಂದನ್ನು ಕಟ್ಟುವುದಾಗಿ ಪ್ರತಿಜ್ಞೆ 
ಮಾಡುತ್ತಾನಂತೆ. ಮೊದಮೊದಲು ಕೆಲವು ಚಿಕ್ಕ ಪುಟ್ಟ ಪ್ರದೇಶ 
ಗಳನ್ನು ಕೈವಶಮಾಡಿಕೊಂಡ ಮಯೂರಶರ್ಮನು ಬರಬರುತ್ತ 
ತನ್ನ ಸಾಮರ್ಥ್ಯದಿಂದ ದೊಡ್ಡ ರಾಜ್ಯವೊಂದರ ಅಧಿಪತಿಯಾಗು 
ತ್ತಾನೆ. ಇವನ ವಂಶದ ರಾಜರುಗಳನ್ನೇ ನಾವು ಕದಂಬವಂಶದವ 
ರೆನ್ನುವುದು. ಇದಕ್ಕೆ ಕಾರಣ ಈ ವಂಶದ ಮೂಲಪುರುಷರ 
ಮನೆಯ ಅಂಗಳದಲ್ಲಿ ಒಂದು ಕದಂಬವೃ ಕ್ಷವಿದ್ದಿತು. 

ಈಗ ತಾಳಗುಂದ ಒಂದು ಚಿಕ್ಕಹಳ್ಳಿ. ಆದರೆ ಅಲ್ಲಿನ ಜನಗಳು 
ಈ ಊರಿನ ಮಯೂರಶರ್ಮನು ಎಷ್ಟು ಸಾ ಭಿಮಾನಿಯೋ 
ಅಷ್ಟೇ ಸ್ವಾಭಿಮಾನಿಗಳೆಂದು ಹೇಳುತ್ತಾರೆ. ತಾಳಗುಂದದಲ್ಲಿ 
ಪ್ರಣವೇಶ್ವರ ಎಂಬ ದೇವಾಲಯವಿದೆ. ಇದು ಶಿಲ್ಪದಲ್ಲಿ ಉತ್ತಮ 
ವಾದ ದೇವಾಲಯವೇನಲ್ಲ ; ಆದರೆ ದಕ್ಷಿಣ ಭಾರತದಲ್ಲೆಲ್ಲ ಕೈ 
ಕಟ್ಟಡದ ದೇವಸ್ಥಾನಗಳಲ್ಲಿ ಇದು ಅತ್ಯಂತ ಪ್ರಾಚೀನವಾದುದು. 
ಇದರಲ್ಲಿರುವ ಸುಮಾರು ಒಂಬತ್ತು ಅಡಿಗಳಷ್ಟು ಎತ್ತರವಾದ 
ಲಿಂಗವನ್ನು ಸುಮಾರು ಕ್ರಿ.ಶ. ೨೦೦ರಲ್ಲಿ ಶಾತವಾಹನ ಚಕ್ರವರ್ತಿ 
ಗಳು ಪೂಜಿಸುತ್ತಿ ದ್ದ ರೆಂದು ಶಾಸನಗಳಿಂದ ಗೊತ್ತಾ ಗುತ್ತ ದೆ. 
ಈಗಿರುವ ದೇವಾಲಯವನ್ನು ಕದಂಬವಂಶದ ಮೃಗೇಶವರ್ಮನ 
ಹೆಂಡತಿಯಾದ ಪ ಪ್ರಭಾವತಿಯೆಂಬ ರಾಣಿಯೂ ಆಕೆಯ ಮಗನಾದ 
ರವಿವರ್ಮನೂ ಕಟ್ಟಿಸಿದರು; ಇದನ್ನು ಕಟ್ಟಿಸಿದ ಕಾಲ ಸುಮಾರು 
ಕ್ರಿ.ಶ. ೪೫೦. ಕಟ್ಟ ಡವು ಚೌಕಾಕಾರವಾಗಿದೆ; ಇದರ ಕಲ್ಲಿನ ಗೋಡೆ 
ಗಳಲ ಅಲಂಕಾರ ಹೆಚ್ಚಾ ಗಿಲ್ಲ. ಮುಂದುಗಡೆಯಿರುವ ಅಂಕಣ 
ವನ್ನು ಬಿಜ್ವ ಛನಿಗಿಂತಲೂ ಈಚೆಗೆ ಕಟ್ಟಿದುದು. ಈ ಗುಡಿಯ 
ಮುಂದೆ ೨೦ ಅಡಿಗಳ ದೂರದಲ್ಲಿ ಅಷ್ಟ 'ತೋನಾಕಾರವಾದ ಎತ್ತರ 


48 


ವಾದೊಂದು ಕಂಬವಿದೆ. ಅದರಲ್ಲಿ ಸಂಸ್ಕೃತ ಭಾಷೆಯ ಶಾಸನ 
ವೊಂದನ್ನು ಕೆತ್ತಿದ್ದಾರೆ. ಈ ಶಾಸನದಲ್ಲಿ ಮಯೂರವರ್ಮನ 
ವಂಶದ ಬಗ್ಗೆ ಕೆಲವು ವಿವರಗಳು ತಿಳಿಯುತ್ತ ದೆ. ಈ ದೇವಸಾ ನ 
ವನ್ನು ಹಳ್ಳಿ ಗರು ಪಣ್ಣ ಲಿಂಗಪ್ಪನ ಗುಡಿ ಎಂದು ಕರೆಯುತ್ತಾ ಲ್ವ 

ಶ್ರ ಗುಡಿಯ ಬದಿಗೇ “ಒಂದು ಕೆರೆಯಿದೆ. ಇದನ್ನು 
ವಡ್ಡಮ್ಮನ ಕೆರೆ ಎಂದು ಕರೆಯುತ್ತಾರೆ. ಇದರ ದಡದಲ್ಲಿರುವ 
ಪ್ರತಿಮೆಯೊಂದನ್ನು ಜನರು ವಡ್ಡಮ್ಮನೆಂದು ಈಗಲೂ ಪೂಜಿಸು 
ತ್ತಾರೆ. ಇದು ಆ ಕೆರೆಯ ಅಭಿಮಾನದೇವತೆ. ಈ ಕೆರೆಯನ್ನು 
ಕದಂಬವಂಶದ ಕಾಕುಸ್ಥ ವರ್ಮನು ಕಟ್ಟಿಸಿದನೆಂದು ಹೇಳುತ್ತಾ ರೆ” 
ಇದರ ಬಳಿಯಲ್ಲಿಯೇ" ದೋಣನಗುಡ್ಡ ಎಂಬ ಒಂದು ಪ್ರದೇಶ 
ವನ್ನು ತೋರಿಸುತ್ತಾ ರೆ. ಭೀಮನು ಬಕಾಸುರನನ್ನು ಕೊಂದದ್ದು 
ಈ ಗುಡ್ಡದ ಮೇಲೆಯೇ ಎಂದು ಹೇಳುತ್ತಾರೆ. ಬಕಾಸುರನ 
ವಧೆಯಾದದ್ದು ಪಾಂಡವಪುರದ ಬಳಿಯಿರುವ ಗುಡ್ಡದ ಬಳಿ 
ಎಂದೂ ಹೇಳುತ್ತಾರೆ. 

ತಾಳಗುಂದದಲ್ಲಿ ಹಿಂದೆ ಬಹು ವಿಖ್ಯಾತವಾದ ಒಂದು ವಿದ್ಯಾ 
ಪೀಠವಿತ್ತು. ಮುಕುಂದನೇತೃನೆಂಬ ಕದಂಬವಂಶದ ರಾಜನು 
೨೦೦೦ ಬ್ರಾಹ್ಮಣರಿಗೆ ಅಗ್ರಹಾರವೊಂದನ್ನು ನಿರ್ಮಿಸಿ ದಾನ 
ಮಾಡಿದನಂತೆ. ಇದು ಹಿಂದೆ ಇದ್ದ ಸ್ಥಳವೆಂದು ಈಗಲೂ ಒಂದು 
ಗುಡ್ಡದ ಪ್ರದೇಶವನ್ನು ತೋರಿಸುತ್ತಾರೆ. 

ಈ ರೀತಿ ಬಳ್ಳಿಗಾವೆ ಹಾಗೂ ಅದರ ಸುತ್ತಮುತ್ತಿನ 

ಪ್ರದೇಶಗಳು ಈಗ ತುಂಬ ಸಣ್ಣ ಸಣ್ಣ ಹಳ್ಳಿಗರ ಪ್ರದೇಶ" 
ಇನ್ನಾ ರೂ ಹಿಂದೆ ಅವು ತಬ ವೈ ಭವೆದಿಂದ, “ಕೀರ್ತಿಯನ್ನು 

ಪಡೆದು ಮೆರೆದವು. 


ಸ್ಮ pe 
ಎಸ್ಟೋ 


& 


$ ಬ ೬ « b> | 
ಘೌ ಳ್ಳ 
(“ಕನ್ನಡ ನಾಡು ಮತ್ತು ಕನ್ನಡಿಗರ ಪರಂಪರೆ” 


pe ಈ ಮಾಲೆ ಕನ್ನಡ ಪ್ರಕಾಶನದಲ್ಲಿಯೇ ಅಷ್ಟೇಕೆ ಭಾರತದ ¥ 

ಪ್ರಕಾಶನರಂಗದಲ್ಲಿಯೇ ಒಂದು ಮೈಲಿಗಲ್ಲಾದ ಐತಿಹಾಸಿಕ 
ದಾಖಲೆ. ಕರ್ನಾಟಕ ಸಂಸ್ಕೃತಿಯ ವಿವಿಧ ಶಾಖೆಗಳ ಬಗ್ಗೆ 
ಮಕ್ಕಳಿಗೂ ಹಾಗೂ ಜನಸಾಮಾನ್ಯರಿಗೂ ವಸ್ತುನಿಷ್ಕ 
ವಾಗಿಯೂ, ಸರಳೆವಾಗಿಯೂ ಮನದಟ್ಟು ಮಾಡಿಕೊಡುವ 
600 ಶೀರ್ಷಿಕೆಗಳು ಪ್ರಕಟಗೊಂಡು, ಕರ್ನಾಟಕದ ಒಂದು 
ವಿಶ್ವಕೋಶವೇ ಆಯಿತಂ. 

ಈ ಮಾಲೆಯ ಪುಸ್ತಕಗಳು ಬಹಳೆ ಜನಪ್ರಿಯವಾಗಿ 
ಕನ್ನಡಿಗರ ಮನೆಮಾತಾಗಿವೆ. 

ಅನೇಕ ಶೀರ್ಷಿಕೆಗಳ ಪ್ರತಿಗಳು ಈಗಾಗಲೇ ಮುಗಿದು 
ಹೋಗಿದ್ದು, ಈ ಸರಣಿಯ ಪುಸ್ತಕಗಳಿಗೆ ಜನರಿಂದ ಪದೇಪದೇ 
ಒತ್ತಾಸೆ ಬರುತ್ತಿರುವುದರಿಂದ, ಇಂಥ ಪುಸ್ತಕಗಳನ್ನು ಹಂತ 
ಹಂತವಾಗಿ ಮರು ಮುದ್ರಿಸುವ ಯೋಜನೆ ಇದೆ. 

ಈ ದಿಸೆಯಲ್ಲಿ ಮೂಡಿಬಂದುದಾಗಿದೆ ಈ ಪುಸ್ತಕ. 


ಐಬಿಎಚ್‌ ಪ್ರಕಾಶನ 
ಗಾಂಧಿನಗರ ಬೆಂಗಳೂರು 560 009 


ಕ್‌ 
oN 
Key 


